CPMG/ KA/ BG-GPO/13/2003-2005 ಸುವರ್ಣ ಕರ್ನಾಟಕ 2006 





9 


ಕರ್ನಾಟಕ ರಾಜ್ಯಪತ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 


ಸಂಪುಟ ೧೪೦ | ಬೆಂಗಳೂರು, ಗುರುವಾರ, ನವೆಂಬರ್‌ ೩, ೨೦೦೫ (ಕಾರ್ತಿಕ ೧೨, ಶಕ ವರ್ಷ ೧೯೨೨) ಸಂಚಿಕೆ ೪೩ 


ಬೆಂಗಳೂರು ವಿಭಾಗಕ್ಕೆ ಮತ್ತು ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, 
ಕೋಲಾರ, ತುಮಕೂರು, ಚಿತ್ರದುರ್ಗ, ದಾವಣಗೆರೆ ಮತ್ತು ಶಿವಮೊಗ್ಗ ಜಿಲ್ಲೆಗಳಿಗೆ 
ಸ್ಥಳೀಯವಾಗಿ ಅನ್ವಯವಾಗುವ ಅಧಿಸೂಚನೆಗಳು ಮತ್ತು ಆದೇಶಗಳು. 








ಉಪ ವಿಭಾಗಾಧಿಕಾರಿಗಳು ಹಾಗೂ ಭೂಸ್ವಾಧೀನಾಧಿಕಾರಿಗಳವರ ಕಾರ್ಯಾಲಯ ಮಧುಗಿರಿ ಉಪ ವಿಭಾಗ, ಮಧುಗಿರಿ 
ಭೂಸ್ವಾಧೀನ ಅಧಿನಿಯಮ 1894ರ ಪ್ರಕರಣ 16()ರ ಅನುಸಾರ ಪ್ರಕಟಣೆ 
ಕ್ರಮಾಂಕ ಎಲ್‌ಎಸಿ:05/03-04, ದಿನಾಂಕ: 27ನೇ ಸೆಪ್ಟೆಂಬರ್‌ 2005 


ಕರ್ನಾಟಕ ಸರ್ಕಾರದವರು 1961ನೇ ಸಾಲಿನ ಕರ್ನಾಟಕ ಅಧಿನಿಯಮ ಕ್ರಮ ಸಂಖ್ಯೆ 16 ರಲ್ಲಿ ತಿದ್ದುಪಡಿಯಾದ 1894ನೇ ಸಾಲಿನ ಭೂ 
ಸಂಗ್ರಹಣಾ ಅಧಿನಿಯಮ 1894 ರ ಸಾಲಿನ ಕೇಂದ್ರ ಅಧಿನಿಯಮ (1) ರ ಪ್ರಕರಣ 16(2) ರ ಮೇರೆಗೆ ಈ ಮೂಲಕ ಅನುಸೂಚಿಯಡಿ ಸೂಚಿಸಲಾದ 
ಜಮೀನುಗಳನ್ನು ಒಂದು ಸಾರ್ವಜನಿಕ ಉದ್ದೇಶಕ್ಕಾಗಿ ಅಂದರೆ ರಸ್ತೆ ನಿರ್ಮಾಣಕ್ಕಾಗಿ ಅಧಿಕೃತವಾಗಿ ಸದರಿ ಭೂಸ್ವಾಧೀನ ಅಧಿನಿಯಮದ ಪ್ರಕರಣ 16(1) 
ರಂತೆ ವಶಪಡಿಸಿಕೊಳ್ಳಲಾಗಿದೆ ಎಂದು ಈ ಮೂಲಕ ಪ್ರಕಟಿಸಲಾಗಿದೆ. 





















































ಅನುಸೂಚಿ 
ಜಿಲ್ಲೆ: ತುಮಕೂರು ತಾಲ್ಲೂಕು: ಕೊರಟಗೆರೆ 
ಹೋಬಳಿ: ಕಸಬಾ ಗ್ರಾಮ: ಮಲಪನಹಳ್ಳಿ ಮತ್ತು ಕತ್ತಿನಾಗೇನಹಳ್ಳಿ 
ಕ್ರ. ಸಂ. ಸ.ನಂ. ತರಹೆ ವಿಸ್ತೀರ್ಣ 
ಗ್ರಾಮ: ಮಲಪನಹಳ್ಳಿ 
01 55 ಖುಷ್ಕಿ 0-02 
02 59/1 ತರಿ 0-02 1/4 
03 59/2 ತರಿ 0-01 1/2 
04 60 ಬಾಗಾಯ್ತು 0-01 3/4 
05 61 ತರಿ 0-01 3/4 
06 621 ಬಾಗಾಯ್ತು 0-01 1/2 
07 62/2 ಬಾಗಾಯ್ತು 0-0 1/2 
08 63/1 ತರಿ 0-02 
09 63/2ಎ ಬಾಗಾಯ್ತು 0-06 
10 65/2 ಬಾಗಾಯ್ತು 0-02 
11 49/1 ಖುಷ್ಕಿ 0-02 
ಗ್ರಾಮ: ಕತ್ತಿನಾಗೇನಹಳ್ಳಿ 

01 54/1 ಬಾಗಾಯ್ತು 0-0 12 
02 59/1 ಬಾಗಾಯ್ತು 0-02 34 
03 60/1 ಬಾಗಾಯ್ತು 0-01 




















(೭೯೩) 
































೭೯೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ ನವೆಂಬರ್‌ ೩, ೨೦೦೫ ಭಾಗ - ೬ 
ಕ್ರ.ಸಂ. ಸ.ನಂ. ತರಹೆ ವಿಸ್ತೀರ್ಣ 
04 60/3 ಬಾಗಾಯ್ತು 0-02 
05 622 ಬಾಗಾಯ್ತು 0-02 
ಎಸ್‌.ಎಲ್‌. ಮಂಜುನಾಥ್‌ 
ಪಿ.ಆರ್‌. 460 ಉಪವಿಭಾಗಾಧಿಕಾರಿಗಳು, ಹಾಗೂ ಭೂಸ್ವಾಧೀನಾಧಿಕಾರಿಗಳು, ಮಧುಗಿರಿ ಉಪ ವಿಭಾಗ, ಮಧುಗಿರಿ. 


ಉಪ ವಿಭಾಗಾಧಿಕಾರಿಗಳು ಹಾಗೂ ಭೂಸ್ವಾಧೀನಾಧಿಕಾರಿಗಳವರ ಕಾರ್ಯಾಲಯ ಮಧುಗಿರಿ ಉಪ ವಿಭಾಗ, ಮಧುಗಿರಿ 
ಭೂಸ್ವಾಧೀನ ಅಧಿನಿಯಮ 1894ರ ಪ್ರಕರಣ 16(2)ರ ಅನುಸಾರ ಪ್ರಕಟಣೆ 
ಕ್ರಮಾಂಕ: ಎಲ್‌ಎಸಿ :01/02-03, ದಿನಾಂಕ: 27ನೇ ಸೆಪ್ಟೆಂಬರ್‌ 2005 
ಕರ್ನಾಟಕ ಸರ್ಕಾರದವರು 1961ನೇ ಸಾಲಿನ ಕರ್ನಾಟಕ ಅಧಿನಿಯಮ ಕ್ರಮ ಸಂಖ್ಯೆ 16 ರಲ್ಲಿ ತಿದ್ದುಪಡಿಯಾದ 1894ನೇ ಸಾಲಿನ ಭೂ 
ಸಂಗ್ರಾಹಣಾ ಅಧಿನಿಯಮ 1894ರ ಸಾಲಿನ ಕೇಂದ್ರ ಅಧಿನಿಯಮ (1) ರ ಪ್ರಕರಣ 16(2)ರ ಮೇರೆಗೆ ಈ ಮೂಲಕ ಅನುಸೂಚಿಯಡಿ ಸೂಚಿಸಲಾದ 
ಜಮೀನುಗಳನ್ನು ಒಂದು ಸಾರ್ವಜನಿಕ ಉದ್ದೇಶಕ್ಕಾಗಿ ಅಂದರೆ ಗೋಪೇನಹಳೇಳಿಯಿಂದ ಕೋಳಾಲ-ಬೆಂಗಳೂರು ರಸ್ತೆಗೆ ಸಂಪರ್ಕ ರಸ್ತೆಗಾಗಿ 
ಅಧಿಕೃತವಾಗಿ ಸದರಿ ಭೂಸ್ವಾಧೀನ ಅಧಿಂನಿಯಮದ ಪ್ರಕರಣ 16(1) ರಂತೆ ವಶಪಡಿಸಿಕೊಳ್ಳಲಾಗಿದೆ ಎಂದು ಈ ಮೂಲಕ ಪ್ರಕಟಿಸಲಾಗಿದೆ. 














ಅನುಸೂಚಿ 
ಜಿಲ್ಲೆ: ತುಮಕೂರು ತಾಲ್ಲೂಕು: ಕೊರಟಗೆರೆ 
ಹೋಬಳಿ: ಕೋಳಾಲ ಗ್ರಾಮ: ಯಲಚಿಗೆರೆ 
ಕ್ರ.ಸಂ. ಸ.ನಂ. ತರಹೆ ವಿಸ್ತೀರ್ಣ 
01 137/4 ಖುಷ್ಕಿ 0-09 
02 138 ಖುಷ್ಕಿ 0-06 
ಒಟ್ಟು 0-15 




















ಎಸ್‌.ಎಲ್‌. ಮಂಜುನಾಥ್‌ 
ಉಪವಿಭಾಗಾಧಿಕಾರಿಗಳು, ಹಾಗೂ ಭೂಸ್ವಾಧೀನಾಧಿಕಾರಿಗಳು, ಮಧುಗಿರಿ ಉಪ ವಿಭಾಗ, ಮಧುಗಿರಿ. 
ಜಿಲ್ಲಾಧಿಕಾರಿಗಳ ಕಾರ್ಯಾಲಯ, ಕೋಲಾರ ಜಿಲ್ಲೆ ಕೋಲಾರ 
ಪ್ರಕರಣ ನಂ:ಎಲ್‌ಎಕ್ಕೂಎಸ್‌ಆರ್‌ 3/2000-01, ದಿನಾಂಕ: 29ನೇ ಜುಲೈ 2005 
ರದ್ದಿಯಾತಿ ಅಧಿಸೂಚನೆ 
1961ನೇ ಸಾಲಿನ ಕರ್ನಾಟಕ ಅಧಿನಿಯಮ 17ರಲ್ಲಿ ತಿದ್ದುಪಡಿಯಾದ 1894ನೇ ಸಾಲಿನ ಭೂ ಸ್ವಾಧೀನ ಅಧಿನಿಯಮ (1894ನೇ ಸಾಲಿನ 
ಕೇಂದ್ರ ಸರ್ಕಾರದ 1ನೇ ಅಧಿನಿಯಮ) ವಿಧಿ 17 ಅಳವಡಿಸಿಕೊಂಡು ವಿಧಿ ರೀತಿಯ ಹೊರಡಿಸಿರುವ ಈ ಕಛೇರಿಯ ಇದೇ ಕ್ರಮಾಂಕದ ದಿನಾಂಕ: 
7.1.2005ರ ಅಧಿಸೂಚನೆಯಲ್ಲಿ ಅಧಿಸೂಚಿಸಿರುವ ಕೋಲಾರ ತಾಲ್ಲೂಕು ವಕ್ಕಲೇರಿ ಹೋಬಳಿ ಮುದುವತ್ತಿ ಮತ್ತು ಜಂಗಾಲಹಳ್ಳಿ ಗ್ರಾಮಗಳ 
ಹಲವಾರು ಸರ್ವೆ ನಂ.ಗಳ ಪೈಕಿ ಒಟ್ಟು 4-26 ಎಕರೆ ಜಮೀನು ಒಂದು ಸಾರ್ವಜನಿಕ ಉದ್ದೇಶಕ್ಕೆ ಎಂದರೆ ಕೋಲಾರ ತಾಲ್ಲೂಕು ವೇಮಗಲ್‌ 
ಹೋಬಳಿ, ಮುದುವತ್ತಿ ಮತ್ತು ಜಂಗಾಲದಲ್ಲಿ ಗ್ರಾಮಗಳಲ್ಲಿ ನಬಾರ್ಡ್‌ ಯೋಜನೆಯಡಿ ಕೋಲಾರ - ಟೇಕಲ್‌ ರಸ್ತೆಯಿಂದ ಮುದುತ್ತಿಗೆ ರಸ್ತೆ 
ನಿರ್ಮಾಣಕ್ಕಾಗಿ ಅಗತ್ಯವಾಗಿದೆಯೆಂದು ಅಧಿಸೂಚಿಸಲಾಗಿತ್ತು. ಈ ಬಗ್ಗೆ ಕೋರಿಕೆ ಇಲಾಖೆ ಮತ್ತು ಭೂ ದಾಖಲೆಗಳ ಇಲಾಖೆ ಜಂಟಿ ಅಳತೆ 
ಮಾಡಿದಾಗ ಈ ಕಾರ್ಯಾಲಯದ ದಿನಾಂಕ: 7.1.2005 ರ ಅಧಿಸೂಚನೆಯಲ್ಲಿ ಅಧಿಸೂಚಿಸಲಾದ ಕೆಳಕಂಡ ಹಲವಾರು ಸ.ನಂ.ಗಳಲ್ಲಿ 0.361 ಎಕರೆ 
ಅವಶ್ಯವಿಲ್ಲವೆಂದು ಕಂಡು ಬಂದಿರುವುದರಿಂದ ಕೆಳಕಂಡ ಅನುಸೂಚಿಯಲ್ಲಿರುವಂತೆ ಭೂ ಸ್ವಾಧೀನವನ್ನು ಅಷ್ಟೆ ವಿಸ್ತೀರ್ಣಕ್ಕೆ ರದ್ದುಪಡಿಸಲಾಗಿದೆಯೆಂದು 
ಈ ಮೂಲಕ ಅಧಿಸೂಚಿಸಲಾಗಿದೆ. 


ಪಿ.ಆರ್‌. 464 






























































ಜಿಲ್ಲೆ : ಕೋಲಾರ ತಾಲ್ಲೂಕು : ಕೋಲಾರ ಹೋಬಳಿ : ವಕ್ಕಲೇರಿ ಗ್ರಾಮ : ಮುದುವತ್ತಿ 

ಸರ್ವೆ ನಂ. ವಿಸ್ತೀರ್ಣ ತೆರಹೆ ಆಕಾರ 

ಎ. ಗುಂ. ರೂ. ಪೈ. 

113/1 0-0 ಖುಷ್ಕಿ 0-02 
113/2 0-03 ಖುಷ್ಮಿ 0-01 
112 0-0% ಬಾಗಾಯ್ತು 0-06 
111/2 0-0, ಬಾಗಾಯ್ತು 0-0 
111/1 0-0% ಬಾಗಾಯ್ತು 0-05 
11711 0-01 ಖುಷ್ಮಿ 0-01 
105/3 0-02 ಖುಷ್ಠಿ 0-05 
119/2 0-03 ಖುಷ್ಠಿ 0-13 
122 0-06 ಖುಷ್ತಿ 0-20 
120/3 0-01 ಖುಷ್ಮಿ 0-04 
90 0-11, ಖುಷ್ಮಿ 0-05 
881ಬಿ 0-04 ಬಾಗಾಯ್ತು 0-20 
85/1 0-01 ತರಿ 0-05 

ಒಟ್ಟು 0-217, 





ಮುದುವತ್ತಿ ಗ್ರಾಮದ (ಒಟ್ಟು ವಿಸ್ತೀರ್ಣ ಇಪ್ಪತ್ತೊಂದು ಕಾಲುಗುಂಟೆ ಮಾತ್ರ) 



































ಭಾಗ - ೬ ಕರ್ನಾಟಕ ರಾಜ್ಯಹತ್ರ, ಗುರುವಾರ ನವೆಂಬರ್‌ ೩, ೨೦೦೫ ೭೯೫ 
ಜಿಲ್ಲೆ : ಕೋಲಾರ ತಾಲ್ಲೂಕು : ಕೋಲಾರ ಹೋಬಳಿ : ವಕ್ಕಲೇರಿ ಗ್ರಾಮ : ಜಂಗಾಲಹಳ್ಳಿ 

ಸರ್ವೆ ನಂ. ವಿಸ್ತೀರ್ಣ ತೆರಹೆ ಆಕಾರ 
ಎ. ಗುಂ. ರೂ. ಪೈ. 

11ಎ 0-09 ಖುಷ್ಕಿ 0-18 
1/1ಬಿ 0-02 ಬಾಗಾಯ್ತು 0-16 

23 0-01 ಖುಷ್ಕಿ 0-04 

252 0-11, ಖುಷ್ಕಿ 0-06 
24/3 0-01 ಖುಷ್ಕಿ 0-04 

2712 0-01 ತರಿ 0-05 

ಒಟ್ಟು 0-157, 




















ಜಂಗಾಲಹಳ್ಳಿ ಗ್ರಾಮದ ಒಟ್ಟು 151 ಗುಂಟೆ (ಹದಿನೈದುವರೆ ಗುಂಟೆ ಮಾತ್ರ) ಎರಡೂ ಗ್ರಾಮಗಳ ಒಟ್ಟು 36, ಗುಂಟೆ (ಮುವ್ವತ್ತಾರು 


ಮುಕ್ಕಾಲು ಗುಂಟೆ ಮಾತ್ರ) 
ಪಿ.ಆರ್‌. 465 


ಜಿಲ್ಲಾಧಿಕಾರಿಗಳು, ಕೋಲಾರ ಜಿಲ್ಲೆ, ಕೋಲಾರ. 


ಜಿಲ್ಲಾಧಿಕಾರಿಗಳ ಕಾರ್ಯಾಲಯ, ತುಮಕೂರು ಜಿಲ್ಲೆ, ತುಮಕೂರು 


ಪ್ರಕರಣ ಸಂಖ್ಯೆ:ಎಲ್‌ಎಕ್ಕೂ:ಎಸ್‌ಆರ್‌ 75/2005-06, ದಿನಾಂಕ: 1ನೇ ಅಕ್ಟೋಬರ್‌ 2005 


ರದ್ದಿಯಾತಿ ಅಧಿಸೂಚನೆ 


ಭೂಸ್ವಾಧೀನ ಕಾಯಿದೆ 1894 (ಸೆಂಟ್ರಲ್‌ ಕಾಯಿದೆ 1894) ರಂತೆ ವಿಧಿ 41)ರ ಅಧಿಸೂಚನೆ ಸಂಖ್ಯೆ:ಎಲ್‌ಎಕ್ಕ್ಯೂಎಸ್‌ಆರ್‌:65:04-05 
ದಿನಾಂಕ:27.8.2004 ರಂತೆ ಜಿಲ್ಲಾಧಿಕಾರಿಗಳು, ತುಮಕೂರು ಜಿಲ್ಲೆ, ತುಮಕೂರು ಇವರಿಂದ ಅನುಮೋದಿಸಿದ್ದು, ಸದರಿ ಅಧಿಸೂಚನೆಯು 
ದಿನಾಂಕ:16.9.2004ರ ಕರ್ನಾಟಕ ರಾಜ್ಯ ಪತ್ರದ ಪುಟ 768 ರಿಂದ 776 ವರೆಗೆ ಭಾಗ-6 ರಲ್ಲಿ ಹಲಸಿನನಾಗೇಹಳ್ಳಿ, ಸಮುದ್ರನಕೋಟೆ, ಅದಲಗೆರೆ, 
ತ್ಯಾಗಟೂರು, ತ್ಕಾಗಟೂರು ಅಮಾನಿಕೆರೆ, ಕೋಡಿನಾಗೇನಹಳ್ಳಿ ಗ್ರಾಮಗಳ ಜಮೀನು ಹೇಮಾವತಿ ನಾಲಾ ಯೋಜನೆಗೆ ಭೂಸ್ವಾಧೀನಪಡಿಸಲು ಪ್ರಕಟಣೆ 
ಹೊರಡಿಸಿರುತ್ತದೆ. ಆದರೆ ಈ ಗ್ರಾಮಗಳ ಬಾಬ್ತು ಜಂಟಿ ಮೋಜಣಿ ಕಾರ್ಯ ಪೂರೈಸಿದಾಗ ಈ ಕೆಳಕಂಡ ಅನುಸೂಚಿಯಲ್ಲಿ ನಮೂದಿಸಲಾದ ಸರ್ವೆ 
ನಂಬರ್‌ಗಳ ಬಾಬ್ತು ಕಲಂ 41 ರಂತೆ ಪ್ರತಟಿಸಲಾದ ವಿಸ್ತೀರ್ಣಕ್ಕಿಂತ ಕಡಿಮೆ ವಿಸ್ತೀರ್ಣ ಭೂಸ್ವಾಧೀನಕ್ಕೆ ಒಳಪಡುವುದೆಂದು ಕಂಡು 
ಬಂದಿರುವುದರಿಂದ ಕಲಂ 4(1)ರಲ್ಲಿ ಹೆಚ್ಚುವರಿಯಾಗಿ ಪ್ರಕಟವಾಗಿದ್ದ ವಿಸ್ತೀರ್ಣವನ್ನು ರದ್ದುಪಡಿಸಲು ರದ್ದಿಯಾತಿ ಅಧಿಸೂಚನೆ ಹೊರಡಿಸಿರುವುದಾಗಿ ಈ 


ಮೂಲಕ ಪ್ರಕಟಿಸಲಾಗಿದೆ. 





















































ಸೂಚಿ 
ಜಿಲ್ಲೆ; ತುಮಕೂರು ಹೋಬಳಿ: ನಿಟ್ಟೂರು 
ತಾಲ್ಲೂಕು: ಗುಬ್ಬಿ ಗ್ರಾಮ: ತ್ಕಾಗಟೂರು, ತ್ಕಾಗಟೂರು ಅಮಾನಿಕೆರೆ, 
ಕೋಡಿನಾಗೇನಹಳ್ಳಿ, ಸಮುದ್ರನಕೋಟೆ, ಅದಲಗೆರೆ 
ಹಲಸಿನನಾಗೇನಹಳ್ಳಿ 
ಕ. | 41ರ ಹಿಡುವಳಿದಾರರ ಹೆಸರುಗಳು ಸ.ನಂ. ಭೂಸ್ವಾಧೀನಕ್ಕೊಳಪಡದ 
ಸಂ. | ಕ್ರ.ಸಂ. ಕಡಿಮೆಯಾದ ವಿಸ್ತೀರ್ಣ 
1. ಗ್ರಾಮ: ತ್ಕಾಗಟೂರು ಅಮಾನಿಕೆರೆ 
1 1 ಕೆ.ಆರ್‌. ವೀರೇಗೌಡ 5:1 0-01 
ಕ 5 | ಬಸವಾಚಾರಿ,ಚನ್ನಪ್ಪಾಚಾರಿ, ಪುಟ್ಟಬಸವಾಚಾರಿ, ನಿಂಗಾಚಾರಿ, 6 0-0 
ಚನ್ನಾಚಾರಿ, ಚಿಕ್ಕಬಸವಾಚಾರಿ, ತಾಂಡವಾಚಾರಿ, ರೇವಮ್ಮ 
3 14 | ಕರಿಯಣ್ಣ ಕೆಂಚಯ್ಯ, ದಾಸಪ್ಪ ಕರಿಯಪ್ಪ, ಕೆಂಪಯ್ಯ, ದಾಸಪ್ಪ 15:2 0-01, 
15 | ಶಿವಾನಂದಯ್ಯ ಲಿಂಗದೇವರು 15:6 0-0], 
ಒಟ್ಟು 0-021, 
2. ಗ್ರಾಮ: ಕೋಡಿನಾಗೇನಹಳ್ಳಿ 
22 ] ಕೆಂಚಯ್ಯ, ಸಣ್ಣಕೆಂಚಯ್ಯ, ಲಕ್ಷ ಮ್ಮ ಸಿದ್ದರಾಮಯ್ಯ, ಕುಮಾರಯ್ಯ 87:1 0-01 
6 23 | ಕೆಂಚಯ್ಯ, ಗಂಗಮ್ಮರಾಜ್‌ಕುಮಾರ್‌ ಕೆಂಚರಾಯಪ್ಪ, ಕರಿಯಪ್ಪ 87:2 0-04 
ದೊಡ್ಡ ಕೆಂಚಪ್ಪ, ಕರಿಯಪ್ಪ, ಚಂದ್ರಯ್ಯ, ಡಿ.ದಿವಾಕರಯ್ಯ, 
ಕೆ.ಆರ್‌. ಆನಂದಯ್ಯ, ಕೆಂಚಯ್ಯ, ಕರಿಯಣ್ಣ 
7 25 | ಕೆ. ತಿಮ್ಮಯ್ಯ, ಕೆ.ಎಸ್‌. ಗೋಪಾಲಯ್ಯ 84:1 0-01 
ಕೆ.ಜಿ. ರಾಮಯ್ಯ 
26 | ಗಿರಿಯಪ್ಪ, ಕೆ. ವೈ. ರಾಮಯ್ಯ 84:1ಬಿ 0-0 
31 ಕೆ.ಟಿ. ರಾಜಗೋಪಾಲಸ್ವಾಮಿ, ಡಿ.ಕೆ. ವೆಂಕಟಯ್ಯ 68:2 0-02 
10 37 | ಬಸವರಾಜು 64:1 0-0 
11 40 | ಟಿ. ಶಿವಣ್ಣ 61 0-01, 
12 42 ಶಂಭಣ್ಣ ಬ ಸಿದ್ದರಾಮೇಗೌಡ 105:1 0-02 
13 43 | ಕೆ.ಆರ್‌. ವೀರೇಗೌಡ 105:2 0-01 































































































೭೯೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ ನವೆಂಬರ್‌ ೩, ೨೦೦೫ ಭಾಗ - ೬ 
ಕ್ರ. | 41ರ ಹಿಡುವಳಿದಾರರ ಹೆಸರುಗಳು ಸ.ನಂ. ಭೂಸ್ವಾಧೀನಕ್ಕೊಳಪಡದ 
ಸಂ. | ಕ್ರ.ಸಂ. ಕಡಿಮೆಯಾದ ವಿಸ್ತೀರ್ಣ 
14 | 44 | ದೊಡ್ಡಹನುಮಂತಪ್ಪ, ಮುದ್ದಯ್ಯ, ಪುಟ್ಟೇಗೌಡ 106 0-01; 

15 49 ಎಂ.ಸಿ. ಶ್ಯಾಮಸುಂದರ್‌ ಬಿನ್‌ ಎಂ.ಸಿ. ಚಂದ್ರಶೇಖರಯ್ಯ 98:1 0-01 
ಒಟ್ಟು 0-14 
ಗ್ರಾಮ: ಹಲಸಿನನಾಗೇನಹಳ್ಳಿ 
16 52 | ಹೆಚ್‌.ಎನ್‌. ಮಹಾದೇವಯ್ಯ 48 0-01 
17 56 | ಎನ್‌. ಶಿವಲಿಂಗಯ್ಯ 54:3 0-01 
ಒಟ್ಟು 0-02 
ಗ್ರಾಮ: ಸಮುದ್ರನಕೋಟೆ 
18 61 ಕುಂಭಯ್ಯ, ಲಕ್ಷ್ಮಯ್ಯ, ದಾಸಪ್ಪ ಅರ್ಜುನಯ್ಯ 19:5 0-01 
19 62 ಕುಂಭಯ್ಯ 19:3 0-01 
ಒಟ್ಟು 0-02 
ಗ್ರಾಮ: ಅದಲಗೆರೆ 
2 | 66 | ಅರ್ಜುನಯ್ಯ ಧರ್ಮಯ್ಯ 117:1 0-01 
ಒಟ್ಟು 0-01 
ಜುಮ್ಲಾ 0-21, 
ಪಿ.ಆರ್‌. 472 ಜಿಲ್ಲಾಧಿಕಾರಿಗಳು, ತುಮಕೂರು ಜಿಲ್ಲೆ, ತುಮಕೂರು. 


ಜಿಲ್ಲಾಧಿಕಾರಿಗಳವರ ಕಾರ್ಯಾಲಯ, ತುಮಕೂರು ಜಿಲ್ಲೆ ತುಮಕೂರು 
ರದ್ದುಪಡಿ ಅಧಿಸೂಚನೆ 
ಪ್ರಕರಣದ ಸಂಖ್ಯೆ: ಎಲ್‌ಎಕ್ಕೂಎಸ್‌ಆರ್‌ 141:2005-06, ದಿನಾಂಕ: 1ನೇ ಸೆಪ್ಟೆಂಬರ್‌ 2005 

ಭೂಸ್ವಾಧೀನ ಕಾಯಿದೆ 1894 (ಸೆಂಟ್ರಲ್‌ ಕಾಯಿದೆ 1894) ರಂತೆ ವಿಧಿ 4(1)ರ ಅಧಿಸೂಚನೆ ಸಂಖ್ಯೆ: ಎಲ್‌ಎಕ್ಕೂಎಸ್‌ಆರ್‌:121:04-05, 
ದಿನಾಂಕ: 14.03.2005 ರಂತೆ ಜಿಲ್ಲಾಧಿಕಾರಿಗಳು, ತುಮಕೂರು ಜಿಲ್ಲೆ, ತುಮಕೂರು ಇವರಿಂದ ಅನುಮೋದಿಸಿದ್ದು ಸದರಿ ಅಧಿಸೂಚನೆಯು ದಿನಾಂಕ: 
17.3.2005ರ ಕರ್ನಾಟಕ ರಾಜ್ಯ ಪತ್ರದ ಪುಟ 158 ರಿಂದ 160 ವರೆಗೆ ಭಾಗ-6 ರಲ್ಲಿ ದೊಡ್ಡಾಘಟ್ಟ, ಚಿಕ್ಕಹಳ್ಳಿ ಕಾವಲ್‌ ಗ್ರಾಮದ ಜಮೀನು 
ಹೇಮಾವತಿ ನಾಲಾ ಯೋಜನೆಗೆ ಪ್ರಕಟಗೊಂಡಿರುತ್ತೆ. ಸದರಿ ಅಧಿಸೂಚನೆಯಲ್ಲಿ ಈ ಕೆಳಕಂಡ ತಪಶೀಲಿನಲ್ಲಿ ನಮೂದಿಸಿರುವಂತೆ ರದ್ದುಪಡಿ 
ಮಾಡಲಾಗಿದೆ. 












































ಅನುಸೂಚಿ 
ಜಿಲ್ಲೆ: ತುಮಕೂರು ತಾಲ್ಲೂಕು: ತುರುವೇಕೆರೆ ಹೋಬಳಿ: ಕಸಬ, ದಬ್ಬೇಘಟ್ಟ ಗ್ರಾಮ: ದೊಡ್ಡಾಘಟ್ಟ, ಚಿಕ್ಕಹಳ್ಳಿ ಕಾವಲ್‌ 
ಕ್ರಮ ಸಂಖ್ಯೆ 4(1) ರಂತೆ ಪ್ರಕಟವಾಗಿರುವುದು ರದ್ದುಪಡಿಯಾಗಿರುವುದು 
ಸ.ನಂ. ತರಹೆ ವಿಸ್ತೀರ್ಣ ಸ.ನಂ. ತರಹೆ ವಿಸ್ತೀರ್ಣ 
ಗ್ರಾಮ: ದೊಡ್ಡಾಘಟ್ಟ 

8 53:1 ಖುಷ್ಕಿ 0-09 53:1 ಖುಷ್ಕಿ 0-09 

20 722ಎ ಭಾಗಾಯ್ತು 0-03 72:2ಎ ಭಾಗಾಯ್ತು 0-03 
ಪಿ.ಆರ್‌. 455 ಜಿಲ್ಲಾಧಿಕಾರಿಗಳು, ತುಮಕೂರು ಜಿಲ್ಲೆ, ತುಮಕೂರು. 


ಕಂದಾಯ ಸಚಿವಾಲಯ 
ಭೂಸ್ವಾಧೀನ ಅಧಿನಿಯಮ ಪ್ರಕರಣ 17(1)ರ ಅನ್ವಯ 6(1)ನೇ ಪ್ರಕರಣದ ಮೇರೆಗಿನ ಅಧಿಸೂಚನೆ ತಿದ್ದುಪಡಿ ಅಧಿಸೂಚನೆ 
ಹೊರಡಿಸುವ ಬಗ್ಗೆ 
ಸಂಖ್ಯೆ: ಕಂ.ಇ. 26 ಭೂಸ್ವಾಚ:2005, ದಿನಾಂಕ: 26ನೇ ಸೆಪ್ಟೆಂಬರ್‌ 2005 

ಸಾರ್ವಜನಿಕ ಉದ್ದೇಶಕ್ಕಾಗಿ ಅಂದರೆ ಕೊಟ್ಟೂರು-ಹರಿಹರ ರೈಲ್ವೆ ಬ್ರಾಡ್‌ಗೇಜ್‌ ಲೈನ್‌ ನಿರ್ಮಾಣಕ್ಕಾಗಿ ಸರ್ಕಾರದ 6(1)ರ ಅಧಿಸೂಚನೆ 
ಪತ್ರದ ಸಂಖ್ಯೆ: ಕಂ.ಇ: 1 : ಭೂಸ್ವಾಚ : 2005 ದಿ: 17.3.2005 ರಂದು ಅನುಮೋದನೆಯಾಗಿ ಕರ್ನಾಟಕ ರಾಜ್ಯಪತ್ರದ ವಿಶೇಷ ಪತ್ರಿಕೆಯಲ್ಲಿ 
ಭಾಗ-6 ರ ಪುಟ ಸಂಖ್ಯೆ 1 ರಿಂದ 3ರ ವರೆಗೆ ದಿ: 9.5.2005 ಪ್ರಕಟಣೆಯಾಗಿದ್ದು ಸದರಿ ಅಧಿಸೂಚನೆಯಲ್ಲಿ ಅನುಸೂಚಿ, ಜಿಲ್ಲೆಯ ಹೆಸರು, 
ತಾಲ್ಲೂಕಿನ ಹೆಸರು, ಹೋಬಳಿಯ ಹೆಸರು ಮತ್ತು ಗ್ರಾಮದ ಹೆಸರು ಕೈತಪ್ಪಿನಿಂದ ಬಿಟ್ಟು ಹೋಗಿರುವುದರಿಂದ ಸದರಿ ಅಧಿಸೂಚನೆಯನ್ನು ಈ 
ಕೆಳಕಂಡಂತೆ ತಿದ್ದೋಲೆ ಮಾಡಲಾಗಿದೆ. 


ಅನುಸೂಚಿ 
ಜಿಲ್ಲೆ: ದಾವಣಗೆರೆ ತಾಲ್ಲೂಕು: ಹರಿಹರ ಹೋಬಳಿ: ಕಸಬಾ ಗ್ರಾಮ: ಹೊಟ್ಟಿಗೇನಹಳ್ಳಿ 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಮೋಹನ್‌ ಕೌಜಲಗಿ 
ಪಿ.ಆರ್‌. 489 ಸರ್ಕಾರದ ಉಪ ಕಾರ್ಯದರ್ಶಿ, 


ಕಂದಾಯ ಇಲಾಖೆ (ಪುನರ್‌ ವಸತಿ / ಭೂಮಾಪನ / ಭೂಸ್ವಾಧೀನ) 


ಭಾಗ - ೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ ನವೆಂಬರ್‌ ೩, ೨೦೦೫ ೭೯೭ 





ಜಿಲ್ಲಾಧಿಕಾರಿಗಳವರ ಕಾರ್ಯಾಲಯ, ತುಮಕೂರು ಜಿಲ್ಲೆ, ತುಮಕೂರು 
ಭೂಸ್ವಾಧೀನ ಅಧಿನಿಯಮ 17ನೇ ಪ್ರಕರಣದ ಅನ್ವಯ 4(1)ನೇ ಪ್ರಕರಣದ ಮೇರೆಗೆ ಘೋಷಣೆ ಕ್ರಮಾಂಕ : ಎಲ್‌ಎಕ್ಕೂಎಸ್‌ಆರ್‌:1/2005-2006, ದಿನಾಂಕ: 22ನೇ ಸೆಪ್ಟೆಂಬರ್‌ 2005 

ಇದರ ಅನುಸೂಚಿಯಲ್ಲಿ ನಿರ್ದಿಷ್ಟಪಡಿಸಿರುವ ಭೂಮಿಗಳು ಒಂದು ಸಾರ್ವಜನಿಕ ಉದ್ದೇಶಕ್ಕಾಗಿ ಅಂದರೆ ತುಮಕೂರು ನಗರದ ಘನತ್ಕಾಜ್ಯ ವಸ್ತುಗಳ ನಿರ್ವಹಣೆ ಮತ್ತು ವಿಲೇವಾರಿಗಾಗಿ ತುಮಕೂರು ನಗರಸಭೆ ಇವರಿಗೆ 
ಅಗತ್ಯವಾಗಿದೆಯೆಂದು ಜಿಲ್ಲಾಧಿಕಾರಿಗಳು, ತುಮಕೂರಕು ಜಿಲ್ಲೆ, ತುಮಕೂರು ಇವರಿಗೆ ಕಂಡುಬಂದಿರುವುದರಿಂದ 1991ನೇ ಸಾಲಿನ ಕರ್ನಾಟಕ ಸರ್ಕಾರದ ಅಧಿನಿಯಮ 33 ರಲ್ಲಿ ತಿದ್ದುಪಡಿಯಾದ ಮತ್ತು ಕೇಂದ್ರ ಅಧಿನಿಯಮ 
1894ನೇ ಸಾಲಿನ ಭೂಸ್ವಾಧೀನ ಕಾಯಿದೆ (ತಿದ್ದುಪಡಿ) ಗಳಲ್ಲಿ ತಿದ್ದುಪಡಿಯಾದ 1894ನೇ ಸಾಲಿನ ಭೂಸ್ವಾಧೀನ ಕಾಯಿದೆ ಕಲಂ 4 (1)ರ ಪ್ರಕಾರ ಸದರಿ ಜಮೀನುಗಳು ಮೇಲ್ಕಂಡ ಉದ್ದೇಶಕ್ಕಾಗಿ ಬೇಕೆಂದು ಪ್ರಕಟಿಸಿದೆ. ಹಾಗೂ ಸದರಿ 
ಕಾಯಿದೆಯ 402ನೇ ಪ್ರಕರಣದ ಮೂಲಕ ಪ್ರದತ್ತವಾದ ಅಧಿಕಾರಗಳನ್ನು ಚಲಾಯಿಸಲು ಉಪವಿಭಾಗಾಧಿಕಾರಿಗಳು, ತುಮಕೂರು ಉಪವಿಭಾಗ, ತುಮಕೂರು ಹಾಗೂ ಅವರ ಸಿಬ್ಬಂದಿ ಮತ್ತು ಕೆಲಸಗಾರರಿಗೆ ಈ ಮೂಲಕ ನೇಮಕ 
ಅಧಿಕಾರ ನೀಡಿರುತ್ತಾರೆ. 

ಭೂಸ್ವಾಧೀನ ಕಾಯಿದೆಯ ಪ್ರಕರಣದ 17 ಉಪಪ್ರಕರಣದ (4ರಲ್ಲಿ ವಿಧಿವತ್ತಾಗಿರುವ ಅಧಿಕಾರಗಳನ್ನು ಚಲಾಯಿಸಲು ಸರ್ಕಾರವು ಕ್ರಮಾಂಕ ಕಂಇ 15 ಭೂಸ್ವಾತು 2005 ದಿನಾಂಕ 3.8.2005 ರಂತೆ ಆದೇಶ ನೀಡಲಾಗಿದೆ. 
ಹಾಗೂ ತುರ್ತಾಗಿ ಭೂಮಿಯ ಅವಶ್ಯಕತೆ ಇರುವುದರಿಂದ ಸದರಿ ಅಧಿನಿಯಮದ 5(ಎ) ಪ್ರಕರಣದ ಉಪ ಬಂಧಗಳು ಈ ಕೆಳಗಿನ ಅನುಸೂಚಿಯಲ್ಲಿ ನಮೂದಿಸಲಾದ ಭೂಮಿಗಳ ಭೂಸ್ವಾಧೀನಕ್ಕೆ ಅನ್ವಯವಾಗತಕ್ಕದಲ್ಲ ಎಂಬುದಾಗಿ 
ನಿರ್ದೇಶಿಸಿದೆ. 

ಭೂಸ್ವಾಧೀನ ಕಾಯಿದೆಗನುಗುಣವಾಗಿ ಸದರಿ ಜಮೀನಿನ ಅಧಿಕೃತ ಸಂಗ್ರಹಣೆಗಾಗಿ ನಿಯೋಜಿಸಲ್ಪಟ್ಟ ಯಾವೊಬ್ಬ ಮೋಜದಾರ ಅಥವಾ ಕೆಲಸಕ್ಕೆ ನೇಮಿಸಲ್ಪಟ್ಟಿರುವ ಅಧಿಕಾರಿಗಳಿಗೆ ಅಡಚಣೆಯನ್ನುಂಟು ಮಾಡುವುದಾಗಲಿ 
ಅಥವಾ ಅತಿಕ್ರಮಿಸುವುದಾಗಲಿ ಮಾಡಬಾರದೆಂದು ಈ ಮೂಲಕ ಎಚ್ಚರಿಕೆ ಕೊಡಲಾಗಿದೆ. ಈ ಅಧಿಸೂಚನೆಯು ಪ್ರಕಟವಾದ ನಂತರ ಸದರಿ ಜಮೀನಿನ ಬಗ್ಗೆ ವಿಲೇವಾರಿಗಾಗಿ ಗುತ್ತಿಗೆ, ಅಡಮಾನ, ಹಸ್ತಾಂತರ ವಿನಿಮಯ ಅಥವಾ 
ಇನ್ನಾವುದೇ ರೀತಿಯ ಒಪ್ಪಂದಗಳನ್ನು ಅಥವಾ ಯಾವೊಂದು ವೆಚ್ಚ ಅಭಿವೃದ್ಧಿಗಳನ್ನು ಈ ಅಧಿಸೂಚನೆ ಪ್ರಕಟವಾದ ನಂತರ ಜಿಲ್ಲಾಧಿಕಾರಿಗಳು, ತುಮಕೂರು ಜಿಲ್ಲೆ ಇವರ ಕಾರ್ಯಾಲಯದ ಮಂಜೂರಾತಿಯನ್ನು ಪಡೆಯದೇ ಮಾಡಿದ 
ಪಕ್ಷದಲ್ಲಿ ಅಂತಿಮವಾಗಿ ಅಧಿಕೃತ ಸಂಗ್ರಹಣೆ ಮಾಡಲಾಗುವ ಸದರಿ ಜಮೀನಿನ ಅಂತಹ ಭಾಗಗಳಿಗೆ ಪರಿಹಾರಕ್ಕಾಗಿ ನಿರ್ಧರಣೆ ಮಾಡುವ ಅಧಿಕಾರಿಯು ಸದರಿ ಅಧಿನಿಯಮದ (7ನೇ ಖಂಡದ) 24ನೇ ಪ್ರಕರಣದ ಮೇರೆಗೆ 
ಉಪೇಕ್ಷಿಸಲಾಗುವುದು. 

ಉಪವಿಭಾಗಾಧಿಕಾರಿಗಳು ಹಾಗೂ ಭೂಸ್ವಾಧೀನಾಧಿಕಾರಿಗಳು ತುಮಕೂರು ಉಪವಿಭಾಗ ತುಮಕೂರು ಇವರ ಕಛೇರಿಯಲ್ಲಿ ಸದರಿ ಭೂಮಿಗಳ ನಕಾಶೆಯನ್ನು ಪರಿವೀಕ್ಷಣೆಗಾಗಿ ಇಡಲಾಗಿದೆ. 










































































ಅನುಸೂಚಿ 

ಜಿಲ್ಲೆ : ತುಮಕೂರು ತಾಲ್ಲೂಕು : ತುಮಕೂರು ಹೋಬಳಿ : ಬೆಳ್ಳಾವಿ ಗ್ರಾಮ : ಅಜ್ಜಗೊಂಡನಹಳ್ಳಿ 

ಕ್ರ. ಖಾತೆದಾರರ ಹೆಸರು ಅನುಭವದಾರರ ಹೆಸರು ಸ.ನಂ. | ತರಹೆ ಚೆಕ್ಕುಬಂದಿ ಭೂಸ್ವಾಧೀನದ|, ಆಕಾರ 

ಸಂ. ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ವಿಸ್ತೀರ್ಣ ರೂ-ಪೈ 

1 2 3 4 5 6 7 8 10 11 

1. | ಕರಿರಂಗ ಬಿನ್‌ ರಂಗಯ್ಯ, ನಾಗಯ್ಯ ಬಿನ್‌ ಕರಿರಂಗ, ನಾಗಯ್ಯ, 56/2 ಖುಷ್ಕಿ | ಸ.ನಂ. 64 ಸ.ನಂ. 57 ಸ.ನಂ. 562ರ | ಸ.ನಂ. 63/1 05-23 04-06 
ಗುಬ್ಬಣ್ಣ, ಕೆ.ರಂಗಯ್ಯ ಬಿನ್‌ ಕರಿರಂಗಯ್ಯ ಕೆ. ರಂಗಯ್ಯ ಉಳಿಕೆ 63/2 

2. | ಕರಿರಂಗನಾಯ್ಕ ಬಿನ್‌ ರಂಗಯ್ಯ ನಾಗಯ್ಯ ಬಿನ್‌ ಕರಿರಂಗನಾಯ್ಕ, ನಾಗಯ್ಯ 57 ಖುಷ್ಕಿ | ಸ.ನಂ. 562 | ಸ.ನಂ. 58 ಉಳಿಕೆ ಸ.ನಂ. 59 07-11 05-32 
ಗುಬ್ಬಣ್ಣ 63/1 ದಾರಿ 

3. | ಕರಿರಂಗನಾಯ್ಕ ಬಿನ್‌ ರಂಗನಾಯ್ಕ, ಹುಚ್ಚಯ್ಯ ಕರಿರಂಗನಾಯ್ಕ, ಹುಚ್ಚಯ್ಯ 59 ಖುಷ್ಕಿ | ಸ.ನಂ. 60 ಸ.ನಂ. 58 ಸ.ನಂ. 57 ಸಿಂಗ್ರಿ ಹಳ್ಳಿ 09-29 07-10 
ಬಿನ್‌ ಗುಬ್ಬಣ್ಣ ದಾರಿ ಗಡಿ 

4. | ಕರಿರಂಗನಾಯ್ಕ ಬಿನ್‌ ರಂಗನಾಯ್ಕ, ಹುಚ್ಚಯ್ಯ ಕರಿರಂಗನಾಯ್ಕ, ಹುಚ್ಚಯ್ಯ 60 ಖುಷ್ಕಿ | ಸ.ನಂ. ಸ.ನಂ. 59 ಸ.ನಂ. 63/1 ಉಳಿಕೆ 07-00 05-11 
ಬಿನ್‌ ಗುಬ್ಬಣ್ಣ 61/1, 61/2 

5. | ಕರಿರಂಗನಾಯ್ಕ ಬಿನ್‌ ರಂಗನಾಯ್ಕ, ಹುಚ್ಚಯ್ಯ ಕರಿರಂಗನಾಯ್ಕ, ಹುಚ್ಚಯ್ಯ 63/1 ಖುಷ್ಕಿ | ಸ.ನಂ. 63/2 | ಸ.ನಂ.57 ಸ.೦.56/2 ಸ.ನಂ. 60 04-13 03-16 
ಬಿನ್‌ ಗುಬ್ಬಣ್ಣ 

6. | ಬೋರಯ್ಯ ಬಿನ್‌ ಲಿಂಗಪ್ಪ ಬೋರಯ್ಯ 63/2 ಖುಷ್ಕಿ | ಸ.ನಂ. 62 ಸ.ನಂ. 63/1 | ಸ.ನಂ. 64, ಸ.ನಂ. 61/2 01-34 01-36 

56/2 

7. | ಗಂಗಯ್ಯ ಬಿನ್‌ ದೊಡ್ಡರಂಗಯ್ಯ, ಲಿಂಗಪ್ಪ ಬಿನ್‌ ಗಂಗಯ್ಯ, ಲಿಂಗಪ್ಪ 61/2 ಖುಷ್ಕಿ | ಸ. ನಂ. ಸ.ನಂ. 60 ಸ.ನಂ. ಸ.ನಂ. 611 4-34 1-56 

ದೊಡ್ಡರಂಗಯ್ಯ 61/2 ಉಳಿಕೆ 63/1, 63/2 
ಒಟ್ಟು 40-24 27-57 
ಪಿ.ಆರ್‌. 459 ಜಿಲ್ಲಾಧಿಕಾರಿಗಳು, ತುಮಕೂರು ಜಿಲ್ಲೆ, ತುಮಕೂರು 


೩೭೯೮ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ನವೆಂಬರ್‌ ೩, ೨೦೦೫ 


ಭಾಗ - ೬ 





1894ರ ಕಲಂ 4(1)ರ ಮೇರೆಗೆ ಅಧಿಸೂಚನೆ ಕ್ರಮಾಂಕ : ಎಲ್‌ಎಕ್ಕೂ ಎಸ್‌ಆರ್‌ 60/2004-05 ದಿನಾಂಕ: 4.8.2004ರ ಅಧಿಸೂಚನೆಯಲ್ಲಿ ಅಧಿಸೂಚಿಸಲಾಗಿದ್ದುದರಿಂದ 


ಕಂದಾಯ ಸಚಿವಾಲಯ 
ಭೂಸ್ವಾಧೀನ ಅಧಿನಿಯಮದ 6(1)ನೇ ಪ್ರಕರಣದ ಮೇರೆಗೆ ಘೋಷಣೆ ಕ್ರಮಾಂಕ : ಕಂಇ 90 ಭೂಸ್ವಾತು 2004, ದಿನಾಂಕ: 24ನೇ ಸೆಪ್ಟೆಂಬರ್‌ 2005 
ಇದರ ಅನುಸೂಚಿಯಲ್ಲಿ ನಿರ್ದಿಷ್ಟಪಡಿಸಿದ ಭೂಮಿಗಳು ಒಂದು ಸಾರ್ವಜನಿಕ ಉದ್ದೇಶಕ್ಕಾಗಿ ಎಂದರೆ ಹೇಮಾವತಿ ನಾಲೆಗಾಗಿ ಅಗತ್ಯವಾಗಿದ್ದವು ಎಂದು ತುಮಕೂರು ಜಿಲ್ಲೆಯ ಜಿಲ್ಲಾಧಿಕಾರಿಯವರು ಭೂಸ್ವಾಧೀನ ಕಾಯ್ದೆ 


ಮತ್ತು ಕರ್ನಾಟಕ ಕಾಯ್ದೆ 33:1991 ರನ್ವಯ ತಿದ್ದುಪಡಿಯಾದ ಭೂ ಆರ್ಜನೆ ಅಧಿನಿಯಮ 1894ರ (ಕೇಂದ್ರ ಅಧಿನಿಯಮ 1894ರ 1) 5-ಎ ಪ್ರಕರಣದ (2)ನೇ ಉಪ ಪ್ರಕರಣದ ಮತ್ತು 6(1ಎ)ಪ್ರಕರಣದ ಮೇರೆಗೆ 
ಜಿಲ್ಲಾಧಿಕಾರಿಯವರು ನೀಡಿರುವ ವರದಿಯನ್ನು ಪರಿಶೀಲಿಸಿದ ನಂತರ ಮೇಲೆ ನಿರ್ದಿಷ್ಟಪಡಿಸಿದ ಉದ್ದೇಶಕ್ಕಾಗಿ ಸದರಿ ಭೂಮಿಗಳನ್ನು ಆರ್ಜನೆ ಮಾಡಿಕೊಳ್ಳುವ ಅಗತ್ಯವಿದೆ ಎಂದು ಕರ್ನಾಟಕ ಸರ್ಕಾರಕ್ಕೆ ಮನದಟ್ಟಾಗಿರುವುದರಿಂದ 

ಮೇಲೆ ತಿಳಿಸಿದ ಉದ್ದೇಶಕ್ಕಾಗಿ ಭೂಮಿಗಳು ಅಗತ್ಯವಾಗಿವೆ ಎಂದು ಸದರಿ ಅಧಿನಿಯಮದ 6ನೇ ಪ್ರಕರಣದ ಮೇರೆಗೆ ಈ ಮೂಲಕ ಘೋಷಿಸಲಾಗಿದೆ. 
ವಿಶೇಷ ಭೂಸ್ವಾಧೀನಾಧಿಕಾರಿಗಳು, ಹೇಮಾವತಿ ನಾಲಾ ವಲಯ, ತುಮಕೂರು ಇವರನ್ನು ಸದರಿ ಭೂಮಿಗಳಿಗೆ ಸಂಬಂಧಿಸಿದಂತೆ ಇನ್ನು ಮುಂದೆ ಕೈಗೊಳ್ಳುವ ಎಲ್ಲಾ ವ್ಯವಹಾರಗಳ ಕುರಿತಂತೆ ಜಿಲ್ಲಾಧಿಕಾರಿಯವರ 
ಪ್ರಕಾರ್ಯಗಳನ್ನು ನಿರ್ವಹಿಸುವ ಸಲುವಾಗಿ ಸದರಿ ಭೂ ಆರ್ಜನೆ ಅಧಿನಿಯಮದ 3ನೇ ಪ್ರಕರಣದ (ಸಿ) ಖಂಡದ ಮೇರೆಗೆ ಈ ಮೂಲಕ ನೇಮಕ ಮಾಡಲಾಗಿದೆ. ಹಾಗೂ ಸದರಿ ಭೂಮಿಯ ಆರ್ಜನೆಗೆ ಸಂಬಂಧಿಸಿದ ಆದೇಶವನ್ನು 
ಪಡೆದುಕೊಳ್ಳಲು ಸದರಿ ಅಧಿನಿಯಮದ 7ನೇ ಪ್ರಕರಣದ ಮೇರೆಗೆ ನಿರ್ದೇಶನ ನೀಡಲಾಗಿದೆ. 
ಸದರಿ ಭೂಮಿಗಳ ನಕಾಶೆಯನ್ನು ಪರಿವೀಕ್ಷಣೆಗಾಗಿ ವಿಶೇಷ ಭೂಸ್ವಾಧೀನಾಧಿಕಾರಿಗಳು, ಹೇಮಾವತಿ ನಾಲಾ ವಲಯ, ತುಮಕೂರು ಇವರ ಕಛೇರಿಯಲ್ಲಿ ಇಡಲಾಗಿದೆ. 























ಅನುಸೂಚಿ 
ಜಿಲ್ಲೆ : ತುಮಕೂರು ತಾಲ್ಲೂಕು : ತುರುವೇಕೆರೆ ಹೋಬಳಿ : ದಬ್ಬೀಘಟ್ಟ ಗ್ರಾಮ : ಕರಡಗೆರೆ 
ಕ್ರ. ಖಾತೆದಾರರ ಹೆಸರು ಅನುಭವದಾರರ ಹೆಸರು ಸ.ನಂ. ತರಹೆ ಚಿಕ್ಕುಬಂದಿ ಭೂಸ್ವಾಧೀನದ ಜಮೀನಿನ 
ಸಂ. ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ವಿಸ್ತೀರ್ಣ ಆಕಾರ 
ಸ.ನಂ. ಸ.ನಂ. ಸ.ನಂ. ಸ.ನಂ. ಎ-ಗುಂ ರೂ-ಪೈ 
1 2 3 4 5 7 8 9 10 11 
1 ಬೋರಮ್ಮ ಕೋಂ ಬೊಟೀಗೌಡ ಗಂಗಮ್ಮ ಕೋಂ ಶಿವನಂಜೇಗೌಡ ರಂಗಯ್ಯ, 33 ಖುಷ್ಕಿ 37 125 34 ಬ್ಯಾಡರಹಳ್ಳಿ 1-11 1-43 
ಸಿದ್ದೇಗೌಡ ಕೆ.ಆರ್‌. ಲಕ್ಷ್ಮ ಬಿನ್‌ ರಂಗಯ್ಯ ಕೆ.ಬಿ. ಬೋರಮ್ಮ ಚಿಕ್ಕಯ್ಯ, ಕೆ.ಆರ್‌. ಗಡಿ 
ಸಿದ್ದೇಗೌಡ, ಕೆ.ಎಸ್‌. ಶಿವರಾಮೇಗೌಡ ಬಿನ್‌ ಲೇಟ್‌ ಲಕ್ಷ ೫, ಕೆ.ಜಿ. ಸಿದ್ದೇಗೌಡ 
ಶಿವನಂಜೇಗೌಡ 
2 ತಿಮ್ಮೇಗೌಡ ಬಿನ್‌ ತಿರುಮಲೇಗೌಡ, ಟಿ. ಪಾಪಣ್ಣ ಬಿನ್‌ ತಿಮ್ಮೇಗೌಡ 34:1 ಖುಷ್ಕಿ 34 125 34 33 0-39 1-05 
ತಿಮ್ಮಯ್ಯ, ಕೆ.ಆರ್‌. ಪಾಂಡ್ಯ ಬಿನ್‌ ರಂಗಯ್ಯ ಕೆ.ಆರ್‌. “ಎ? ಖರಾಬ್‌ “ಬ್ರ 0-01 ಗುಂಟೆ 0-03 
ಪಾಂಡ್ಯ ಬಿನ್‌ ರಂಗಯ್ಯ ಖರಾಬ್‌ 
3. | ಹನುಮಂತಯ್ಯ ಬಿನ್‌ ವೆಂಕಟರಾಮಯ್ಯ, ಆನಂದ, ಹನುಮಂತಯ್ಯ 37 ಖುಷ್ಕಿ 38 33 37 ಬ್ಯಾಡರಹಳ್ಳಿ 0-13 0-32 
ಗಂಗಮ್ಮ ಕೋಂ ಕೆಂಪೇಗೌಡ “ಎ? ಖರಾಬ್‌ ಗಡಿ 
4. | ಕೆ.ಆರ್‌. ಪಾಂಡ್ಯ ಬಿನ್‌ ರಂಗಯ್ಯ, ಎಂ.ಆರ್‌. ಕೆ.ಆರ್‌. ಪಾಂಡ್ಯ, ಎಂ.ಆರ್‌. 53 ಖುಷ್ಕಿ 53 53 53 118,111 5-27 
ನಾರಾಯಣಪ್ಪ ಬಿನ್‌ ರಾಮಯ್ಯ, ಲಕ್ಷ ಮ್ಮಕೋಂ ನಾರಾಯಣಪ್ಪ, ಲಕ್ಷ ಮೃ ಕೆ.ಬಿ. ಖರಾಬ್‌ 0-01 ಗುಂಟೆ 118,111 








ನಂಜುಂಡಯ್ಯ, ಕೆ.ಬಿ. ಸಿದ್ದಯ್ಯ ಬಿನ್‌ ಬೋರೇಗೌಡ ಟಿ. 
ರಂಗಪ್ಪ, ಬಿನ್‌ ತಿರುಮಲೇಗೌಡ, ಕೆ.ಟಿ. ಕುಮಾರ್‌ 
ಬಿನ್‌ ಕೆ.ಟಿ. ಜಯರಾಮ ರಾಜಮ್ಮ ಕೋಂ ಕೆ.ಟಿ. 
ಜಯರಾಮಯ್ಯ, ನಿಂಗಮ್ಮ ಕೋಂ ಬೆಟ್ಟಯ್ಯ, ಕೆ.ಎಸ್‌. 
ಬೆಟ್ಟೇಗೌಡ, ಸಿದ್ದನಂಜಪ್ಪ ಬಿನ್‌ ಬೆಟ್ಟಯ್ಯ, ರಂಗಮ್ಮ 
ಕೋಂ ಶಿವಣ್ಣ, ಕೆ.ಎಸ್‌. ನಾಗರಾಜು, ಬಿನ್‌ ನಿಂಗಪ್ಪ 
ಕೆ.ಆರ್‌. ಯೋಗೀಶ್‌ ಬಿನ್‌ ಜಿ. ರಾಜಣ್ಣ, ನಿಂಗಮ್ಮ 
ಕೋಂ ಚನ್ನಯ್ಯ, ಕೆ.ಎಸ್‌. ನಾಗರಾಜು ಬಿನ್‌ 
ಸಿದ್ದಲಿಂಗಪ್ಪ ನಂಜುಂಡಯ್ಯ ಬಿನ್‌ ಗಳಿಗೆಗೌಡ, ಬೆಟ್ಟಯ್ಯ 
ಬಿನ್‌ ಸಿದ್ದೇಗೌಡ, ಕೃಷ್ಣಪ್ಪ 





ಸಿದ್ದಯ್ಯ, ಟಿ. ರಂಗಪ್ಪ, ಕೆ.ಟಿ. 
ಕುಮಾರ್‌, ರಾಜಮ್ಮ ನಿಂಗಮ್ಮ 
ಕೆ.ಎನ್‌. ಬೆಟ್ಟೇಗೌಡ, ಸಿದ್ದನಂಜಪ್ಪ, 
ರಂಗಮ್ಮ ಕೆ.ಎಸ್‌. ನಾಗರಾಜು, 
ನಿಂಗಮ್ಮ ಕೆ.ಎಸ್‌. ನಾಗರಾಜು, 
ನಂಜುಂಡಯ್ಯ, ಲಕ್ಷ ಮ್ಮಕೆ.ಆರ್‌. 


ಅ" 


ಯೋಗೀಶ್‌, ಬೆಟ್ಟಯ 


ನ್‌್‌ 
ಕೃಷ್ಣಪ್ಪ 








(ಬಿ) 





























































































































ಭಾಗ - ೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ ನವೆಂಬರ್‌ ೩, ೨೦೦೫ ೭೯೯ 
1 2 3 4 5 6 7 8 9 10 11 
ಬಿ. ರಾಜಣ್ಣ ಬಿನ್‌ ಗಳಿಗೇಗೌಡ ಜಿ. ರಾಜಣ್ಣ 54 ಖಿಷ್ಠಿ 53 53 53 54 0-14 0-61 
6. | ದೊಡ್ಡಶಂಕರಶೆಟ್ಟಿ, ಎಂ.ಬಿ. ಕಾಡಶೆಟ್ಟಿ ಬಿನ್‌ ಬೋರಶೆಟ್ಟಿ, ಶಿವಮ್ಮ | ದೊಡ್ಡಶಂಕರಶೆಟ್ಟಿ ಎಂ.ಬಿ. 66 ಖುಷ್ಕಿ 129 ಇಳ್ಳೇನಹಳ್ಳಿ 66 66 6-25 - 
ಕೋಂ ಶಂಕರಯ್ಯ, ಎಂ.ಬಿ. ಕಾಡಶೆಟ್ಟಿ ಬಿನ್‌ ಬೋರಶೆಟ್ಟಿ, ಕಾಡಶೆಟ್ಟ ಬೆಟ್ಟಯ್ಯ, ಕಾವಲ್‌ 
ಶಂಕರಮ್ಮ ಕೋಂ ಶಂಕರಶೆಟ್ಟಿ, ಬೆಟ್ಟಯ್ಯ ಬಿನ್‌ ಶಿವಯ್ಯ, ಮಂಜಪ್ಪ | ಮಂಜಪ್ಪ, ಕೆ.ಎಲ್‌. ಸ.ನಂ:111 
ಬಿನ್‌ ಲಕ್ಕಪ್ಪಗೌಡ, ಕೆ.ಎಲ್‌. ಗಂಗಾಧರ ಬಿನ್‌ ಲಕ್ಷ ಣಗೌಡ, ಗಂಗಾಧರ, ಕೆ.ಎಸ್‌. 
ಕೆ.ಎಸ್‌. ನಾಗರಾಜು ಬಿನ್‌ ಸಿದ್ದಲಿಂಗಪ್ಪ, ಹುಚ್ಚಮ್ಮ ಕೋಂ ಗಂಗಪ್ಪ, | ನಾಗರಾಜು, ಹುಚ್ಚಮ್ಮ ಖರಾಬ್‌ (ಬಿ) | 0-10 ಗುಂಟೆ 
ಶಂಕರಪ್ಪ ಬಿನ್‌ ಸಿದ್ದೇಗೌಡ, ಬೆಟ್ಟಯ್ಯ ಬಿನ್‌ ಶಿವಯ್ಯ, ಶಂಕರಪ್ಪ ಬೆಟ್ಟಯ್ಯ, 
ಶಿವಲಿಂಗಯ್ಯ ಬಿನ್‌ ಸಿದ್ದೇಗೌಡ, ಕೆಂಪಯ್ಯ ಬಿನ್‌ ಶಂಕರಲಿಂಗಯ್ಯ, | ಶಿವಲಿಂಗಯ್ಯ ಕೆಂಪಯ್ಯ, 
ನಂಜಮ್ಮ ಸಾವಿತ್ರಮ್ಮ ಕೋಂ ಚನ್ನಿಗಯ್ಯ, ಚನ್ನಿಂಗಯ್ಯ, ನಂಜೇಗೌಡ | ನಂಜಮ್ಮ ಚನ್ನಿಂಗಯ್ಯ 
ಶಂಕರಯ್ತ ಬಿನ್‌ ಶಂಕರಲಿಂಗಶೆಟ್ಟಿ. ಸಾವಿತ್ರಮ್ಮ 
7. | ಹನುಮಂತಯ್ಯ ಬಿನ್‌ ಹಾಳಪ್ಪಗೌಡ ಹನುಮಂತಯ್ಯ 111 ಖುಷ್ಮಿ 111 111 53 112 | 0-34 0-99 
ಸಿದ್ದಲಿಂಗಪ್ಪ ಬಿನ್‌ ನಿಂಗ, ತಿರುಮಲಯ್ಯ ಬಿನ್‌ ರಂಗೇಗೌಡ, ಸಿದ್ದಲಿಂಗಪ್ಪ, ಕೆ.ಎಸ್‌. 112 ಖುಷ್ಕಿ 112 129 111 112 0-11 0-34 
ನಿಂಗಯ್ಯ ಬಿನ್‌ ಬೋರೇಗೌಡ, ಶಿವಮ್ಮ ಬಿನ್‌ ಬೋರೆಗೌಡ, ನಾಗರಾಜು, ಶಿವಮ್ಮ 
ಎಂ.ಬಿ. ಯಶೋದಮ್ಮಕೋಂ ತಿಮ್ಮೇಗೌಡ 
9. | ದೊಡ್ಡಯ್ಯ ಬಿನ್‌ ಶಂಕರಲಿಂಗಶೆಟ್ಟಿ ಜಯಮ್ಮ ಕೋಂ ಕೆಂಪಯ್ಮಶೆಟ್ಟಿ__| ದೊಡ್ಡಯ್ಯ, ಜಯಮ್ಮ 118 ಖುಷ್ಮಿ 118 118 53 53 0-30 1-02 
10. | ಕೆ.ಎಸ್‌. ಗಂಗಾಧರ ಬಿನ್‌ ಕೆ.ಎಂ. ಸಿದ್ದಯ್ಯ ಕೆ.ಎಸ್‌. ಗಂಗಾಧರ 124 ಖುಷ್ತಿ 34 124 132 125 0-21 0-72 
11. | ಕೆ.ಬಿ. ಕೃಷ್ಣಪ್ಪ ಬಿನ್‌ ಬೋರೇಗೌಡ ಉ: ಕರಿಯಪ್ಪ ಕೆ.ಬಿ. ಕೃಷ್ಣಪ್ಪ 125 ಖುಷ್ಕಿ 125 34 124 126 0-13 0-34 
12. | ಗಂಗಪ್ಪ ಬಿನ್‌ ಬೋರೇಗೌಡ ಗಂಗಪ್ಪ 129 ಖುಷ್ಮಿ 112 66 129 129 0-39 1-33 
13. | ಕೆ.ಎಸ್‌. ಗಂಗಪ್ಪ ಬಿನ್‌ ಶಿವೇಗೌಡ ಕೆ.ಎಸ್‌. ಗಂಗಪ್ಪ 32 ಖುಷ್ಕಿ 125 34 124 126 0-04 0-13 
14. | ನಂಜುಂಡಯ್ಯ, ಕೆ.ಜಿ. ಶಿವನಂಜಯ್ಯ ನಂಜುಂಡಯ್ಯ, ಕೆ.ಜಿ. 55 ಖುಷ್ಕಿ 53 53 93 $5 0-02 0-06 
ಶಿವನಂಜಯ್ಯ 
ಒಟ್ಟು ವಿಸ್ತೀರ್ಣ 19-06 8-34 
ಘೋಷ್ಟಾರೆ 
ಒಟ್ಟು ಖುಷಿ 19-03 
ಒಟ್ಟು ಬಿ-ಖರಾಬ್‌ 0-13 
ಎ ಖರಾಬ್‌ 0-03 
ಜುಮ್ಲಾ 19-19 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಪಿ.ಆರ್‌. 461 ಮೋಹನ್‌ ಕೌಜಲಗಿ 


ಸರ್ಕಾರದ ಉಪ ಕಾರ್ಯದರ್ಶಿ, ಕಂದಾಯ ಇಲಾಖೆ (ಪುನರ್‌ ವಸತಿ / ಭೂಮಾಪನ / ಭೂಸ್ವಾಧೀನ). 





೮೦೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ ನವೆಂಬರ್‌ ೩, ೨೦೦೫ ಭಾಗ - ೬ 





ಕಂದಾಯ ಸಚಿವಾಲಯ 
ಭೂಸ್ವಾಧೀನ ಅಧಿನಿಯಮದ 6(1)ನೇ ಪ್ರಕರಣದ ಮೇರೆಗೆ ಘೋಷಣೆ ಕ್ರಮಾಂಕ : ಕಂಇ 21 ಭೂಸ್ವಾಗ್ರಾ 2005, ದಿನಾಂಕ: 15ನೇ ಸೆಪ್ಟೆಂಬರ್‌ 2005 

ಇದರ ಅನುಸೂಚಿಯಲ್ಲಿ ನಿರ್ದಿಷ್ಟಪಡಿಸಿದ ಭೂಮಿಗಳು ಒಂದು ಸಾರ್ವಜನಿಕ ಉದ್ದೇಶಕ್ಕಾಗಿ ಎಂದರೆ ಅರ್ಕಾವತಿ ಜಲಾಶಯ ಯೋಜನೆಯ ಎಡ ಮತ್ತು ಬಲದಂಡೆ ನಾಲೆಗಾಗಿ ಅಗತ್ಯವಾಗಿದ್ದವು ಎಂದು ಬೆಂಗಳೂರು 
ಗ್ರಾಮಾಂತರ ಜಿಲ್ಲೆಯ ಜಿಲ್ಲಾಧಿಕಾರಿಯವರು ಭೂ ಸ್ವಾಧೀನ ಕಾಯ್ದೆ 1894ರ ಕಲಂ 41ರ ಮೇರೆಗೆ ಅಧಿಸೂಚನೆ ಕ್ರಮಾಂಕ : ಎಲ್‌ಎಕ್ಕೂ ಎಸ್‌ಆರ್‌ 1:04-05 ದಿನಾಂಕ: 28.4.2004ರ ಅಧಿಸೂಚನೆಯಲ್ಲಿ 
ಅಧಿಸೂಚಿಸಲಾಗಿದ್ದುದರಿಂದ 

ಮತ್ತು ಕರ್ನಾಟಕ ಕಾಯ್ದೆ 33:1991 ರನ್ವಯ ತಿದ್ದುಪಡಿಯಾದ ಭೂ ಆರ್ಜನೆ ಅಧಿನಿಯಮ 1894ರ (ಕೇಂದ್ರ ಅಧಿನಿಯಮ 1894ರ 1) 5-ಎ ಪ್ರಕರಣದ (2ನೇ ಉಪ ಪ್ರಕರಣದ ಮತ್ತು 6(1ಎ)ಪ್ರಕರಣದ ಮೇರೆಗೆ 
ಜಿಲ್ಲಾಧಿಕಾರಿಯವರು ನೀಡಿರುವ ವರದಿಯನ್ನು ಪರಿಶೀಲಿಸಿದ ನಂತರ ಮೇಲೆ ನಿರ್ದಿಷ್ಟಪಡಿಸಿದ ಉದ್ದೇಶಕ್ಕಾಗಿ ಸದರಿ ಭೂಮಿಗಳನ್ನು ಆರ್ಜನೆ ಮಾಡಿಕೊಳ್ಳುವ ಅಗತ್ಯವಿದೆ ಎಂದು ಕರ್ನಾಟಕ ಸರ್ಕಾರಕ್ಕೆ ಮನದಟ್ಟಾಗಿರುವುದರಿಂದ 

ಮೇಲೆ ತಿಳಿಸಿದ ಉದ್ದೇಶಕ್ಕಾಗಿ ಭೂಮಿಗಳು ಅಗತ್ಯವಾಗಿರೆ ಎಂದು ಸದರಿ ಅಧಿನಿಯಮದ 6ನೇ ಪ್ರಕರಣದ ಮೇರೆಗೆ ಈ ಮೂಲಕ ಘೋಷಿಸಲಾಗಿದೆ. 

ವಿಶೇಷ ಭೂಸ್ವಾಧೀನಾಧಿಕಾರಿಗಳು, ರಾಮನಗರಂ ಉಪ ವಿಭಾಗ, ರಾಮನಗರಂ ಇವರನ್ನು ಸದರಿ ಭೂಮಿಗಳಿಗೆ ಸಂಬಂಧಿಸಿದಂತೆ ಇನ್ನು ಮುಂದೆ ಕೈಗೊಳ್ಳುವ ಎಲ್ಲಾ ವ್ಯವಹಾರಗಳ ಕುರಿತಂತೆ ಜಿಲ್ಲಾಧಿಕಾರಿಯವರ 
ಪ್ರಕಾರ್ಯಗಳನ್ನು ನಿರ್ವಹಿಸುವ ಸಲುವಾಗಿ ಸದರಿ ಭೂ ಆರ್ಜನೆ ಅಧಿನಿಯಮದ 3ನೇ ಪ್ರಕರಣದ (ಸಿ) ಖಂಡದ ಮೇರೆಗೆ ಈ ಮೂಲಕ ನೇಮಕ ಮಾಡಲಾಗಿದೆ. ಹಾಗೂ ಸದರಿ ಭೂಮಿಯ ಆರ್ಜನೆಗೆ ಸಂಬಂಧಿಸಿದ ಆದೇಶವನ್ನು 
ಪಡೆದುಕೊಳ್ಳಲು ಸದರಿ ಅಧಿನಿಯಮದ 7ನೇ ಪ್ರಕರಣದ ಮೇರೆಗೆ ನಿರ್ದೇಶನ ನೀಡಲಾಗಿದೆ. 

ಸದರಿ ಭೂಮಿಗಳ ನಕಾಶೆಯನ್ನು ಪರಿವೀಕ್ಷಣೆಗಾಗಿ ವಿಶೇಷ ಭೂಸ್ವಾಧೀನಾಧಿಕಾರಿಗಳು, ರಾಮನಗರಂ ಉಪವಿಭಾಗ, ರಾಮನಗರಂ ಇವರ ಕಛೇರಿಯಲ್ಲಿ ಇಡಲಾಗಿದೆ. (LAQ.SR) 


























ಅನುಸೂಚಿ 
ಜಿಲ್ಲೆ : ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ತಾಲ್ಲೂಕು : ಕನಕಪುರ ಹೋಬಳಿ : ಉಯ್ಯಂಬಳ್ಳಿ ಗ್ರಾಮ : ಮುಳ್ಳಹಳ್ಳಿ, ಹೇಳಿಗೆಹಳ್ಳಿ 
ಕ್ರ. ಖಾತೆದಾರರ ಹೆಸರು ಅನುಭವದಾರರ ಹೆಸರು ಸ.ನಂ. ತರಹೆ ಚೆಕ್ಕುಬಂದಿ ಭೂಸ್ತಾದೀನದ ಜಮೀನಿನ 
ಸಂ. ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ವಿಸ್ತೀರ್ಣ ಆಕಾರ 
ಸ.ನಂ ಸ.ನಂ. ಸ.ನಂ. ಸ.ನಂ. ಎ-ಗುಂ ರೂ-ಪ್ಪೆ 
1 2 3 4 5 1 8 9 10 11 
ಮುಳ್ಳಹಳ್ಳಿ ಗ್ರಾಮ 
1. | ಕೆಂಪಯ್ಯ ಬಿನ್‌ ಕೆಂಪಯ್ಯ ಚಿಕ್ಕಣ್ಣ, ಕೆಂಪಯ್ಯ, ಚಿಕ್ಕಣ್ಣ, 91 ಖುಷ್ಕಿ 49 92 48 91 1-00 1-14 
ಚೂಡೇಗೌಡ ಬಿನ್‌ ಸಿ. ಕೆಂಪಯ್ಯ, ಚೂಡೇಗೌಡ, 
ಶಿವಲಿಂಗೇಗೌಡ ಬಿನ್‌ ಕೆಂಪಯ್ಯ, ಎ.ಸಿ. ಶಿವಲಿಂಗೇಗೌಡ, 
ಚಂದ್ರಶೇಖರಯ್ಯ ಬಿನ್‌ ಸಿ. ಕೆಂಪಯ್ಯ ಚಂದ್ರಶೇಖರಯ್ಯ 
ಹೇಳಿಗೆಹಳ್ಳಿ ಗ್ರಾಮ 
2. | ಗೂಳಿಗೌಡ ಬಿನ್‌ ಕಟ್ಟಿ ಮಂಜೇಗೌಡ ಗೂಳಿಗೌಡ 55:1 ಖುಷ್ಕಿ 55:2 56:2 58:2 55:1 0-03 0-10 
3. | ಗೂಳಿಗೌಡ ಬಿನ್‌ ಮಂಜೇಗೌಡ ದೇವಮ್ಮ ಗೂಳಿಗೌಡ ದೇವಮ್ಮ 55:5 ಖುಷ್ಕಿ 55:5 55:5 55:5 55:4 0-04 0-20 
ಕೋಂ ಚನ್ನೇಗೌಡ 









































ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಪಿ.ಆರ್‌. 463 ಮೋಹನ್‌ ಕೌಜಲಗಿ 
ಸರ್ಕಾರದ ಉಪ ಕಾರ್ಯದರ್ಶಿ, ಕಂದಾಯ ಇಲಾಖೆ (ಪುನರ್‌ ವಸತಿ / ಭೂಮಾಪನ / ಭೂಸ್ವಾಧೀನ). 


ಭಾಗ - ೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ ನವೆಂಬರ್‌ ೩, ೨೦೦೫ ೮೦೧ 





ಕಂದಾಯ ಸಚಿವಾಲಯ 


ಭೂಸ್ವಾಧೀನ ಅಧಿನಿಯಮದ 6(1)ನೇ ಪ್ರಕರಣದ ಮೇರೆಗೆ ಘೋಷಣೆ ಕ್ರಮಾಂಕ : ಕಂಇ 16 ಭೂಸ್ಟಾತು 2005, ದಿನಾಂಕ: 24ನೇ ಸೆಪ್ಟೆಂಬರ್‌ 2005 

ಇದರ ಅನುಸೂಚಿಯಲ್ಲಿ ನಿರ್ದಿಷ್ಟಪಡಿಸಿದ ಭೂಮಿಗಳು ಒಂದು ಸಾರ್ವಜನಿಕ ಉದ್ದೇಶಕ್ಕಾಗಿ ಎಂದರೆ ಹೇಮಾವತಿ ನಾಲೆಗಾಗಿ ಅಗತ್ಯವಾಗಿದ್ದವು ಎಂದು ತುಮಕೂರು ಜಿಲ್ಲೆಯ ಜಿಲ್ಲಾಧಿಕಾರಿಯವರು ಭೂಸ್ವಾಧೀನ ಕಾಯ್ದೆ 
1894ರ ಕಲಂ 4(1)ರ ಮೇರೆಗೆ ಅಧಿಸೂಚನೆ ಕ್ರಮಾಂಕ : ಎಲ್‌ಎಕ್ಕೂ ಎಸ್‌ಆರ್‌ 90/04-05 ದಿನಾಂಕ: 11.1.2005ರ ಅಧಿಸೂಚನೆಯಲ್ಲಿ ಅಧಿಸೂಚಿಸಲಾಗಿದ್ದುದರಿಂದ 

ಮತ್ತು ಕರ್ನಾಟಕ ಕಾಯ್ದೆ 33:1991 ರನ್ವಯ ತಿದ್ದುಪಡಿಯಾದ ಭೂ ಆರ್ಜನೆ ಅಧಿನಿಯಮ 1894ರ (ಕೇಂದ್ರ ಅಧಿನಿಯಮ 1894ರ 1) 5-ಎ ಪ್ರಕರಣದ (2ನೇ ಉಪ ಪ್ರಕರಣದ ಮತ್ತು 6(1ಎ)ಪ್ರಕರಣದ ಮೇರೆಗೆ 
ಜಿಲ್ಲಾಧಿಕಾರಿಯವರು ನೀಡಿರುವ ವರದಿಯನ್ನು ಪರಿಶೀಲಿಸಿದ ನಂತರ ಮೇಲೆ ನಿರ್ದಿಷ್ಟಪಡಿಸಿದ ಉದ್ದೇಶಕ್ಕಾಗಿ ಸದರಿ ಭೂಮಿಗಳನ್ನು ಆರ್ಜನೆ ಮಾಡಿಕೊಳ್ಳುವ ಅಗತ್ಯವಿದೆ ಎಂದು ಕರ್ನಾಟಕ ಸರ್ಕಾರಕ್ಕೆ ಮನದಟ್ಟಾಗಿರುವುದರಿಂದ 

ಮೇಲೆ ತಿಳಿಸಿದ ಉದ್ದೇಶಕ್ಕಾಗಿ ಭೂಮಿಗಳು ಅಗತ್ಯವಾಗಿವೆ ಎಂದು ಸದರಿ ಅಧಿನಿಯಮದ 6ನೇ ಪ್ರಕರಣದ ಮೇರೆಗೆ ಈ ಮೂಲಕ ಘೋಷಿಸಲಾಗಿದೆ. 

ವಿಶೇಷ ಭೂಸ್ವಾಧೀನಾಧಿಕಾರಿಗಳು, ಹೇಮಾವತಿ ನಾಲಾ ವಲಯ, ತುಮಕೂರು ಇವರನ್ನು ಸದರಿ ಭೂಮಿಗಳಿಗೆ ಸಂಬಂಧಿಸಿದಂತೆ ಇನ್ನು ಮುಂದೆ ಕೈಗೊಳ್ಳುವ ಎಲ್ಲಾ ವ್ಯವಹಾರಗಳ ಕುರಿತಂತೆ ಜಿಲ್ಲಾಧಿಕಾರಿಯವರ 
ಪ್ರಕಾರ್ಯಗಳನ್ನು ನಿರ್ವಹಿಸುವ ಸಲುವಾಗಿ ಸದರಿ ಭೂ ಆರ್ಜನೆ ಅಧಿನಿಯಮದ 3ನೇ ಪ್ರಕರಣದ (ಸಿ) ಖಂಡದ ಮೇರೆಗೆ ಈ ಮೂಲಕ ನೇಮಕ ಮಾಡಲಾಗಿದೆ. ಹಾಗೂ ಸದರಿ ಭೂಮಿಯ ಆರ್ಜನೆಗೆ ಸಂಬಂಧಿಸಿದ ಆದೇಶವನ್ನು 
ಪಡೆದುಕೊಳ್ಳಲು ಸದರಿ ಅಧಿನಿಯಮದ 7ನೇ ಪ್ರಕರಣದ ಮೇರೆಗೆ ನಿರ್ದೇಶನ ನೀಡಲಾಗಿದೆ. 

ಸದರಿ ಭೂಮಿಗಳ ನಕಾಶೆಯನ್ನು ಪರಿವೀಕ್ಷಣೆಗಾಗಿ ವಿಶೇಷ ಭೂಸ್ವಾಧೀನಾಧಿಕಾರಿಗಳು, ಹೇಮಾವತಿ ನಾಲಾ ವಲಯ, ತುಮಕೂರು ಇವರ ಕಛೇರಿಯಲ್ಲಿ ಇಡಲಾಗಿದೆ. 












































ಅನುಸೂಚಿ 
ಜಿಲ್ಲೆ : ತುಮಕೂರು ತಾಲ್ಲೂಕು : ತುರುವೇಕೆರೆ ಹೋಬಳಿ : ಮಾಯಸಂದ್ರ ಗ್ರಾಮ : ಬೊಮ್ಮೇನಹಳ್ಳಿ, ಚಿಕ್ಕಶೆಟ್ಟಿಕೆರೆ 
ಕ್ರ. ಖಾತೆದಾರರ ಹೆಸರು ಅನುಭವದಾರರ ಹೆಸರು ಸ.ನಂ. ತರಹೆ ಚೆಕ್ಕುಬಂದಿ ಭೂಸ್ವಾಧೀನದ ಜಮೀನಿನ 
ಸಂ. ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ವಿಸ್ತೀರ್ಣ ಆಕಾರ 
ಸ.ನಂ. ಸ.ನಂ. ಸ.ನಂ. ಸ.ನಂ. ಎ-ಗುಂ ರೂ-ಪೈ 
1 2 3 4 5 6 7 8 9 10 11 
1. ಗ್ರಾಮ: ಬೊಮ್ಮೇನಹಳ್ಳಿ 
1. | ರಾಜಶೇಖರಪ್ಪ ಬಿನ್‌ ಕಲ್ಲಯ್ಯ ರಾಜಶೇಖರಪ್ಪ 32ಪೈ ಖುಷ್ಕಿ ಉಳಿಕೆ ಉಳಿಕೆ ಮುಗಳೂರು ಬ್ಲಾಕ್‌ ನಂ.2 1-05 ಘಿ 
ಗಡಿ 
2. | ಯಲ್ಲಮ್ಮ ಕೋಂ ತಿಮ್ಮಯ್ಯ ಯಲ್ಲಮ್ಮ 32ಪೈ ಖುಷ್ಕಿ ಉಳಿಕೆ ಉಳಿಕೆ ಬ್ಲಾಕ್‌ ನಂ.1 ಉಳಿಕೆ 0-11 ದ 
ಒಟ್ಟು 1-16 
2. ಗ್ರಾಮ: ಚಿಕ್ಕಶೆಟ್ಟಿಕೆರೆ 
3. | ಪಾರ್ವತಮ್ಮ ಕೋಂ ಅಂದಾನಯ್ಯ ಗಂಗಯ್ಯ ಪಾರ್ವತಮ್ಮ ಗಂಗಯ್ಯ 41 ಖುಷ್ಕಿ 56 41 41 55:1 0-04 0-12 
ಬಿನ್‌ ಬೋರಲಿಂಗಯ್ಯ ಬೋರೇಗೌಡ ಬಿನ್‌ ಬೋರೇಗೌಡ 
ಬೋರಲಿಂಗಯ್ಯ 
4. | ಬೈರಪ್ಪ ಬಿನ್‌ ಬೋರಲಿಂಗಯ್ಯ ಅಂದಾನಯ್ಯ ಬೈರಪ್ಪ ಅಂದಾನಯ್ಯ 55:1 ಖುಷ್ಕಿ 147 55:1 41 55:1 0-03 0-09 
ಬಿನ್‌ ಸಿದ್ದಯ್ಯ 
ಪದ್ಮಮ್ಮ ಕೋಂ ಪಾರ್ಶ್ವನಾಥ್‌ ಪದ್ಮಮ್ಮ 56 ಖುಷ್ಕಿ 37 41,55:1 56 147 0-11 0-34 
ಶಿವದಾಸೇಗೌಡ ಬಿನ್‌ ತಿಮ್ಮಯ್ಯ ಶಿವದಾಸೇಗೌಡ 57 ಖುಷ್ಕಿ 57 57 131 122 0-04 | 
ಗೋವಿಂದಯ್ಯ ಬಿನ್‌ ಕರೇ ತಿಮ್ಮಯ್ಯ, ರಾಮಯ್ಯ, ಗೋವಿಂದಯ್ಯ, 58 ಖುಷ್ಕಿ 58 58 118 131 0-09 0-26 
ಮೂಡ್ಲಗಿರಯ್ಯ ಬಿನ್‌ ಗೋವಿಂದಯ್ಯ ಮೂಡ್ಲಗಿರಯ್ಯ 
8. | ನಂಜ ಬಿನ್‌ ಚನ್ನ ನಂಜ 118 ಖುಷ್ಕಿ 118 118 57 58 0-12 0-34 









































೮೦೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ ನವೆಂಬರ್‌ ೩, ೨೦೦೫ ಭಾಗ - ೬ 







































































1 2 3 4 5 6 7 8 9 10 11 
9. | ಕೆಂಪಯ್ಯ ಬಿನ್‌ ದೊಡ್ಡಯ್ಯ ಕೆಂಪಯ್ಯ 131 ಖುಷ್ಕಿ 131 131 58 57 0-03 0-10 
10. ಪುಟ್ಟಸ್ವಾಮಯ್ಯ ಉ:ಜವರೇಗೌಡ ಬಿನ್‌ ಪುಟ್ಟಸ್ವಾಮಯ್ಯ ಉ:ಜವರೇಗೌಡ 147 ಖುಷ್ಕಿ 147 55:1 56 57 0-08 0-26 
ಪ.ನರಸೇಗೌಡ ಬಿನ್‌ ಪ.ನರಸೇಗೌಡ ನರಸಿಂಹಯ್ಯ ಜವರೇಗೌಡ ಖರಾಬ್‌ 0-01 
0-01 
ಒಟ್ಟು 1-13 1-51 
ಒಟ್ಟು 2-29 1-51 
ಘೋಷ್ಟಾರೆ 

ಕ್ರ. ಸಂ ಗ್ರಾಮ ಖುಷ್ಕಿ ಖರಾಬ್‌ ಒಟ್ಟು 

1 ಬೊಮ್ಮೇನಹಳ್ಳಿ 1-16 ದ 1-16 

2. | ಚಿಕ್ಕಶೆಟ್ಟಿಕೆರೆ 1-13 0-01 1-14 

ಜುಮ್ಲಾ | 2-29 0-01 2-30 























ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಪಿ.ಆರ್‌. 462 ಮೋಹನ್‌ ಕೌಜಲಗಿ 
ಸರ್ಕಾರದ ಉಪ ಕಾರ್ಯದರ್ಶಿ, ಕಂದಾಯ ಇಲಾಖೆ (ಪುನರ್‌ ವಸತಿ / ಭೂಮಾಪನ / ಭೂಸ್ವಾಧೀನ). 
ಜಿಲ್ಲಾಧಿಕಾರಿಗಳವರ ಕಾರ್ಯಾಲಯ, ಕೋಲಾರ ಜಿಲ್ಲೆ, ಕೋಲಾರ 
ಭೂ ಸ್ವಾಧೀನ ಅಧಿನಿಯಮ 1894 ಕಲಂ 17 ರೊಂದಿಗೆ ಓದಲಾದ ಕಲಂ 4(1)ರ ಅನ್ವಯ ಅಧಿಸೂಚನೆ ಕ್ರಮಾಂಕ : ಎಲ್‌ ಎ ಕ್ಕೂ ಎಸ್‌ಆರ್‌ 4/2003-04, ದಿನಾಂಕ: 7ನೇ ಮೇ 2005 

ಇದರ ಅನುಸೂಚಿಯಲ್ಲಿ ನಿರ್ದಿಷ್ಟಪಡಿಸಿದ ಭೂಮಿಗಳು ಸಾರ್ವಜನಿಕ ಉದ್ದೇಶಕ್ಕಾಗಿ ಅಂದರೆ ಕೋಲಾರ ಮಣಿಘಟ್ಟ ರಸ್ತೆಯಿಂದ ಎಂ.ಕೆ. ರಸ್ತೆ ವಲಯ ಪಾರೇಹೊಸಹಳ್ಳಿ ಇರಗಸಂದ್ರ ಗೂಳಿಗಾನಹಲ್ಫಿ ತೊಂಡಲಾ 
ನಾಯಕರಹಳ್ಳಿಗೆ ರಸ್ತೆ ನಿರ್ಮಾಣಕ್ಕಾಗಿ ಅಗತ್ಯವಾಗಲಿದೆಯೆಂದು ಕರ್ನಾಟಕ ಸರ್ಕಾರಕ್ಕೆ ಕಂಡುಬಂದಿರುವುದರಿಂದ: 

ಕರ್ನಾಟಕ ಅಧಿನಿಯಮದ 1991ರ 33 ರ ಮೂಲಕ ತಿದ್ದುಪಡಿಯಾದ ಭೂ ಆರ್ಜನೆ ಅಧಿನಿಯಮ 1894 (ಕೇಂದ್ರ ಅಧಿನಿಯಮ ಸಂಖ್ಯೆ: 1894ರ 1)ರ 4ನೇ ಪ್ರಕರಣದ (1ನೇ ಉಪ ಪ್ರಕರಮದ ಉಪಬಂಧಗಳ 
ಅನುಸಾರವಾಗಿ ಅದಕ್ಕೆ ಸಂಬಂಧಪಟ್ಟ ಎಲ್ಲರಿಗೂ ಆ ಬಗ್ಗೆ ಈ ಮೂಲಕ ನೋಟೀಸನ್ನು ಕೊಡಲಾಗಿದೆ. ಹಾಗೂ ಕರ್ನಾಟಕ ಸರ್ಕಾರವು ಆ ಅಧಿನಿಯಮದ 4(2)ನೇ ಪ್ರಕರಣದ ಮೂಲಕ ಪ್ರದತ್ತರಾದ ಅಧಿಕಾರಗಳನ್ನು ಚಲಾಯಿಸಲು 
ವಿಶೇಷ ಭೂ ಆರ್ಜನೆ ಅಧಿಕಾರಿ ಮತ್ತು ಅವರ ಸಿಬ್ಬಂದಿ ಹಾಗೂ ಕೆಲಸಗಾರರಿಗೆ ಈ ಮೂಲಕ ಅಧಿಕಾರ ನೀಡಿರುತ್ತದೆ. 

ಸದರಿ ಅಧಿನಿಯಮದ 3(ಸಿ) ಪ್ರಕರಮದ ಮೇರೆಗೆ ಕರ್ನಾಟಕ ಸರ್ಕಾರವು ಅಧಿನಿಯಮ 5ಎ ಪ್ರಕರಣದ ಮೇರೆಗೆ ಜಿಲ್ಲಾಧಿಕಾರಿಯವರ ಪ್ರಕಾರ್ಯಗಳನ್ನು ನಿರ್ವಹಿಸಲು ಉಪ ವಿಭಾಗಾಧಿಕಾರಿಗಳು ಮತ್ತು ಭೂ 
ಸ್ವಾಧೀನಾಧಿಕಾರಿ, ಕೋಲಾರ ಉಪ ವಿಭಾಗ, ಕೋಲಾರ ಇವರನ್ನು ನೇಮಕ ಮಾಡಿದೆ. 

ಭೂಮಿಗಳಲ್ಲಿ ಹಿತಾಸಕ್ತಿ ಹೊಂದಿರುವ ಯಾವನೇ ವ್ಯಕ್ತಿಯು ತನ್ನ ಆಕ್ಷೇಪಣೆಗಳು ಯಾವುದಾದರೂ ಇದ್ದರೆ, ಅವುಗಳನ್ನು ಈ ಅಧಿಸೂಚನೆ ಪ್ರಕಟವಾದ ಮೂವತ್ತು ದಿನಗಳೊಳಗೆ ಕರ್ನಾಟಕ ಅಧಿನಿಯಮ 1991ರ 33ರ 
ಮೂಲಕ ತಿದ್ದುಪಡಿಯಾದ ಭೂ ಆರ್ಜನೆ ಅಧಿನಿಯಮ 1894 3(ಸಿ) ಪ್ರಕರಣದ ಮೇರೆಗೆ ಜಿಲ್ಲಾಧಿಕಾರಿಯವರ ಪ್ರಕಾರ್ಯಗಳನ್ನು ನಿರ್ವಹಿಸಲು ನೇಮಕವಾದ ಉಪವಿಭಾಗಾಧಿಕಾರಿಗಳು ಮತ್ತು ಭೂ ಸ್ವಾಧೀನಾಧಿಕಾರಿ, ಕೋಲಾರ 
ಉಪ ವಿಭಾಗ ಕೋಲಾರ ಇವರಿಗೆ ಲಿಖಿತದಲ್ಲಿ ಸಲ್ಲಿಸಬಹುದು. 

ಸದರಿ ಆರ್ಜನೆ ಉದ್ದೇಶಕ್ಕಾಗಿ ಸದರಿ ಜಮೀನುಗಳ ಮೇಲೆ ನಿಯೋಜಿತರಾದ ಯಾವನೇ ಮೋಜಣಿದಾರ ಅಥವಾ ಇತರೆ ವ್ಯಕ್ತಿಗಳಿಗೆ ಅಡ್ಡಿಯನ್ನುಂಟು ಮಾಡಬಾರದೆಂದು ಅಥವಾ ಅವರ ಕಾರ್ಯದಲ್ಲಿ ಹಸ್ತಕ್ಷೇಪ 
ಮಾಡಬಾರದೆಂದು ಸದರಿ ಭೂಮಿಗಳಲ್ಲಿ ಹಿತಾಸಕ್ತಿ ಹೊಂದಿರುವ ಎಲ್ಲಾ ವ್ಯಕ್ತಿಗಳಿಗೆ ಈ ಮೂಲಕ ಎಚ್ಚರಿಕೆ ನೀಡಲಾಗಿದೆ. ಈ ಅಧಿಸೂಚನೆಯು ಪ್ರಕಟವಾದ ದಿನಾಂಕದ ನಂತರ ಜಿಲ್ಲಾಧಿಕಾರಿ, ಕೋಲಾರ ಜಿಲ್ಲೆ, ಕೋಲಾರ ಇವರ 
ಅನುಮತಿಯಿಲ್ಲದೆ ಮಾರಾಟ, ಗುತ್ತಿಗೆ, ಅಡಮಾನ ವಿನಿಮಯದ ಮೂಲಕ ಅಥವಾ ಬೇರೆ ರೀತಿಯ ಸದರಿ ಭೂಮಿಗಳ ವಿಲೇಗಾಗಿ ಮಾಡಿಕೊಂಡ ಯಾವುದೇ ಕರಾರುಗಳನ್ನು ಅಥವಾ ಅದರಲ್ಲಿ ಮಾಡಲಾದ ವೆಚ್ಚ ಅಥವಾ 
ಅಭಿವೃದ್ಧಿಗಳನ್ನು ಅಂತಿಮವಾಗಿ ಆರ್ಜನೆ ಮಾಡಿಕೊಳ್ಳಲಾಗುವ ಸದರಿ ಭೂಮಿಗಳ ಅಂತಹ ಭಾಗಗಳಿಗೆ ಪರಿಹಾರಕ್ಕಾಗಿ ನಿರ್ಧರಣೆ ಮಾಡುವ ಅಧಿಕಾರಿಯೂ ಸದರಿ ಅಧಿನಿಯಮದ (ಏಳನೇ ಖಂಡದ) 24ನೇ ಪ್ರಕರಣದ ಮೇರೆಗಿನ 
ಗಣನೆಗೆ ತೆಗೆದುಕೊಳ್ಳಬಾರದು. 

ಉಪವಿಭಾಗಾಧಿಕಾರಿಗಳು ಮತ್ತು ಭೂ ಸ್ವಾಧೀನಾಧಿಕಾರಿ, ಕೋಲಾರ ಉಪ ವಿಭಾಗ, ಕೋಲಾರ ರವರ ಕಛೇರಿಯಲ್ಲಿ ಭೂಮಿಗಳ ಸ್ಥೂಲ ನಕಾಶೆನ್ನು ಪರಿಶೀಲನೆಗೆ ಇಡಲಾಗಿದೆ. 





































































































ಭಾಗ - ೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ ನವೆಂಬರ್‌ ೩, ೨೦೦೫ ೮೦೩ 
ಅನುಸೂಚಿ 
ಜಿಲ್ಲೆ : ಕೋಲಾರ ತಾಲ್ಲೂಕು : ಕೋಲಾರ ಹೋಬಳಿ : ಹೋಳೂರು ಗ್ರಾಮ : 1) ತೊಂಡಾಲ, 2) ನಾಯಕರಹಳ್ಳಿ 
ಕ್ರ. ಖಾತೆದಾರರ / ಅನುಭವದಾರರ ಅಥವಾ ಹಿತಾಸಕ್ತಿ ಸ.ನಂ ತರಹೆ ಚೆಕ್ಕುಬಂದಿ ಬೇಕಾಗಿರುವ ಜಮೀನಿನ 
ಸಂ. ಹೊಂದಿರುವ ಇತರೆ ವ್ಯಕ್ತಿಯ ಹೆಸರು ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ವಿಸ್ತೀರ್ಣ ಆಕಾರ 
ಸ.ನಂ ಸ.ನಂ. ಸ.ನಂ. ಸ.ನಂ. ಎ-ಗುಂ ರೂ-ಪೈ 
1 2 3 4 5 6 7 8 9 10 
ತೊಂಡಾಲ 
1. | ಟಿ.ವಿ. ಕೆಂಪಣ್ಣ ಬಿನ್‌ ವೆಂಕಟೇಶಪ್ಪ 5.1.5.0.5. ಅಣ್ಣಿಹಳ್ಳಿ 78 ಖುಷ್ಕಿ 100 ನಾಯಕರ 78ರ ಉಳಿಕೆ 99/1 ಮತ್ತು 0.23 1.60 
ಹಳ್ಳಿ ಗಡಿ 79 
2. | ಟಿ.ವಿ. ಕೆಂಪಣ್ಣ ಬಿನ್‌ ವೆಂಕಟೇಶಪ್ಪ 79/1 ಖುಷ್ಕಿ ಹಳ್ಳಿ ನಾಯಕರ 78 79 ಉಳಿಕೆ 0.04 0.28 
ಹಳ್ಳಿ ಗಳಿ 0.01 ಪಿಕೆ 
0.05 
3. | ಬಿ. ಸೊಣ್ಣಪ್ಪ ಬಿನ್‌ ನಾರಾಯಣಪ್ಪ 99/1 ಖುಷ್ಕಿ 102 ಹಳ್ಳ 78 99/1 0.22 1-53 
0.10 ಪಿಕೆ 
0.32 
ಒಟ್ಟು 1-20 
ನಾಯಕರಹಳ್ಳಿ 
4. | ಟಿ.ವಿ. ಕೆಂಪಣ್ಣ ಬಿನ್‌ ಲೇಟ್‌ ವೆಂಕಟೇಶಪ್ಪ ವೆಂಕಟೇಶಪ್ಪ ಬಿನ್‌ ಲೇಟ್‌ 74 ಖುಷ್ಕಿ 74ರ ಉಳಿಕೆ 74ರ ಉಳಿಕೆ ತೊಂಡಲಾ 75 0.04 0.37 
ವೆಂಕಟೇಶಪ್ಪ ಗಡಿ 0.01 ಪಿಕೆ 
0.05 
ಒಟ್ಟು 1-25 
(ಒಟ್ಟು ಒಂದು ಎಕರೆ ಇಪ್ಪತ್ತೈದು ಗುಂಟೆ ಮಾತ್ರ) 
ಪಿ.ಆರ್‌. 466 


ಕಂದಾಯ ಸಚಿವಾಲಯ 

ಭೂಸ್ವಾಧೀನ ಅಧಿನಿಯಮದ 6(1)ನೇ ಪ್ರಕರಣದ ಮೇರೆಗೆ ಘೋಷಣೆ ಕ್ರಮಾಂಕ : ಕಂಇ 23 ಭೂಸ್ಟಾತು 2005, ದಿನಾಂಕ: 24ನೇ ಸೆಪ್ಟೆಂಬರ್‌ 2005 

ಇದರ ಅನುಸೂಚಿಯಲ್ಲಿ ನಿರ್ದಿಷ್ಟಪಡಿಸಿರುವ ಭೂಮಿಗಳು ಒಂದು ಸಾರ್ವಜನಿಕ ಉದ್ದೇಶಕ್ಕಾಗಿ ಎಂದರೆ ಹೇಮಾವತಿ ನಾಲೆಗಾಗಿ ಅಗತ್ಯವಾಗಿದ್ದವು ಎಂದು ತುಮಕೂರು ಜಿಲ್ಲೆಯ ಜಿಲ್ಲಾಧಿಕಾರಿಯವರು ಭೂಸ್ವಾಧೀನ 

ಕಾಯ್ದೆ 1894ರ ಕಲಂ 4(1)ರ ಮೇರೆಗೆ ಅಧಿಸೂಚನೆ ಕ್ರಮಾಂಕ: ಎಲ್‌ಎಕ್ಯೂಎಸ್‌ಆರ್‌ 96/2004-05 ದಿನಾಂಕ 29.1.2005ರ ಅಧಿಸೂಚನೆಯಲ್ಲಿ ಅಧಿಸೂಚಿಸಲಾಗಿದ್ದುದರಿಂದ. 

ಮತ್ತು ಕರ್ನಾಟಕ ಕಾಯ್ದೆ 33:1991 ರನ್ವಯ ತಿದ್ದುಪಡಿಯಾದ ಭೂ ಆರ್ಜನೆ ಅಧಿನಿಯಮ 1894ರ (ಕೇಂದ್ರ ಅಧಿನಿಯಮ) 1894ರ (1) 5-ಎ ಪ್ರಕರಣದ (2ನೇ ಉಪ ಪ್ರಕರಣದ ಮತ್ತು 6(1ಎ)ಪ್ರಕರಣದ ಮೇರೆಗೆ 
ಜಿಲ್ಲಾಧಿಕಾರಿಯವರು ನೀಡಿರುವ ವರದಿಯನ್ನು ಪರಿಶೀಲಿಸಿದ ನಂತರ ಮೇಲೆ ನಿರ್ದಿಷ್ಟಪಡಿಸಿದ ಉದ್ದೇಶಕ್ಕಾಗಿ ಸದರಿ ಭೂಮಿಗಳನ್ನು ಆರ್ಜನೆ ಮಾಡಿಕೊಳ್ಳುವ ಅಗತ್ಯವಿದೆ ಎಂದು ಕರ್ನಾಟಕ ಸರ್ಕಾರಕ್ಕೆ ಮನದಟ್ಟಾಗಿರುವುದರಿಂದ 

ಮೇಲೆ ತಿಳಿಸಿದ ಉದ್ದೇಶಕ್ಕಾಗಿ ಭೂಮಿಗಳು ಅಗತ್ಯವಾಗಿವೆ ಎಂದು ಸದರಿ ಅಧಿನಿಯಮದ 6(1)ನೇ ಪ್ರಕರಣದ ಮೇರೆಗೆ ಈ ಮೂಲಕ ಘೋಷಿಸಲಾಗಿದೆ. 


ಜಿಲ್ಲಾಧಿಕಾರಿಗಳು, ಕೋಲಾರ ಜಿಲ್ಲೆ, ಕೋಲಾರ. 


ಆಂ೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ ನವೆಂಬರ್‌ ೩, ೨೦೦೫ ಬಾಗ - ೬ 





ವಿಶೇಷ ಭೂಸ್ವಾಧೀನಾಧಿಕಾರಿಗಳು, ಹೇಮಾವತಿ ನಾಲಾ ವಲಯ, ತುಮಕೂರು ಇವರನ್ನು ಸದರಿ ಭೂಮಿಗಳಿಗೆ ಸಂಬಂಧಿಸಿದಂತೆ ಇನ್ನು ಮುಂದೆ ಕೈಗೊಳ್ಳುವ ಎಲ್ಲಾ ವ್ಯವಹಾರಗಳ ಕುರಿತಂತೆ ಜಿಲ್ಲಾಧಿಕಾರಿಯವರ 
ಪ್ರಕಾರ್ಯಗಳನ್ನು ನಿರ್ವಹಿಸುವ ಸಲುವಾಗಿ ಸದರಿ ಭೂ ಆರ್ಜನೆ ಅಧಿನಿಯಮದ 3ನೇ ಪ್ರಕರಣದ (ಸಿ) ಖಂಡದ ಮೇರೆಗೆ ಈ ಮೂಲಕ ನೇಮಕ ಮಾಡಲಾಗಿದೆ. ಹಾಗೂ ಸದರಿ ಭೂಮಿಯ ಆರ್ಜನೆಗೆ ಸಂಬಂಧಿಸಿದ ಆದೇಶವನ್ನು 
ಪಡೆದುಕೊಳ್ಳಲು ಸದರಿ ಅಧಿನಿಯಮದ 7ನೇ ಪ್ರಕರಣದ ಮೇರೆಗೆ ನಿರ್ದೇಶನ ನೀಡಲಾಗಿದೆ. 

ಸದರಿ ಭೂಮಿಗಳ ನಕಾಶೆಯನ್ನು ಪರಿವೀಕ್ಷಣೆಗಾಗಿ ವಿಶೇಷ ಭೂಸ್ವಾಧೀನಾಧಿಕಾರಿಗಳು, ಹೇಮಾವತಿ ನಾಲಾ ವಲಯ, ತುಮಕೂರು ಇವರ ಕಛೇರಿಯಲ್ಲಿ ಇಡಲಾಗಿದೆ. 









































ಅನುಸೂಚಿ 
ಜಿಲ್ಲೆ : ತುಮಕೂರು ತಾಲ್ಲೂಕು : ಗುಬ್ಬಿ ಹೋಬಳಿ : ನಿಟ್ಟೂರು ಗ್ರಾಮ : ಬಾಗೂರು 
ಕ್ರ. ಖಾತೆದಾರರ ಹೆಸರು ಅನುಭವದಾರರ ಹೆಸರು ಸ.ನಂ. ತರಹೆ ಚಿಕ್ಕುಬಂದಿ ಭೂಸ್ವಾಧೀನದ ಜಮೀನಿನ 
ಸಂ. ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ವಿಸ್ತೀರ್ಣ ಆಕಾರ 
ಸ.ನಂ. ಸ.ನಂ. ಸ.ನಂ ಸ.ನಂ. ಎ-ಗುಂ ರೂ-ಪೈ 
1 2 3 4 5 6 7 8 9 10 11 
ಮಹಮದ್‌ ಖಾಸಿಂ ಸಾಬ್‌, ಎಲ್‌. ಶಿವಣ್ಣ ಬಿನ್‌ ಮಹಮದ್‌ ಖಾಸಂಸಾಬ್‌ ಎಲ್‌. 30:1 ಖುಷ್ಕಿ ಉಳಿಕೆ ಉಳಿಕೆ ಉಳಿಕೆ 30:2 0-26 0-65 
ಲಕ್ಕಣ್ಣ, ಬಿ.ಎಸ್‌. ರುದ್ರಯ್ಯ ಬಿನ್‌ ಸಿದ್ದ ಲಿಂಗಯ್ಯ, ಶಿವಣ್ಣ ಬಿ.ಎಸ್‌. ರುದ್ರಯ್ಯ, 
ದೊಡ್ಡನಂಜಪ್ಪ ಬಿನ್‌ ರಾಮಯ್ಯ ದೊಡ್ಡನಂಜಪ್ಪ 
2. | ಗುರುಸಿದ್ದಮ್ಮ ಕೋಂ ಬಸವಲಿಂಗಪ್ಪ ಗುರುಸಿದ್ದಮ್ಮ 30:2 ಖುಷ್ಕಿ ಉಳಿಕೆ ಉಳಿಕೆ 30:1 30:3 0-02 0-17 
3 ಮಹಮದ್‌ ಖಾಸಿಂಸಾಬ್‌, ಕಾಂತರಾಜು ಬಿನ್‌ ಮಹಮದ್‌ ಖಾಸಿಂಸಾಬ್‌, ಬಿ.ಸಿ. 30:3 ಖುಷ್ಕಿ ಉಳಿಕೆ ಉಳಿಕೆ 30:2 27:2 0-30 0-75 
ರಾಮಯ್ಯ, ಶಿವಕುಮಾರ್‌ ಬಿನ್‌ ಹೆಚ್‌.ಜಿ. ರಾಮಯ್ಯ, | ಸದಾಶಿವಪ್ಪ, ಕಾಂತರಾಜು 
ತ್ಯಾಗರಾಜು ಬಿನ್‌ ಹೆಚ್‌.ಜಿ. ರಾಮಯ್ಯ, ಬಿ.ಸಿ. ತ್ಯಾಗರಾಜು, ಶಿವಕುಮಾರ್‌, 
ಸದಾಶಿವಪ್ಪ ಬಿನ್‌ ಸಿದ್ದಪ್ಪ ಬಿ.ಎಸ್‌. ಬಿ.ಎಸ್‌. ಮಲ್ಲಿಕಾರ್ಜುನಸ್ವಾಮಿ, 
ಮಲ್ಲಿಕಾರ್ಜುನಸ್ವಾಮಿ ಬಿನ್‌ ಸದಾಶಿವಪ್ಪ, ರಾಜ್‌ಕುಮಾರ್‌ ಶಂಕರಪ್ಪ, 
ರಾಜ್‌ಕುಮಾರ್‌ ಬಿನ್‌ ಬಿ.ಎನ್‌. ಸದಾಶಿವಪ್ಪ ಶಂಕರಪ್ಪ | ಬಿ.ಎಸ್‌. ಶಿವಾನಂದಯ್ಯ 
ಬಿನ್‌ ರುದ್ರಪ್ಪ, ಬಿ.ಎಸ್‌. ಶಿವಾನಂದಯ್ಯ ಬಿನ್‌ 
ಸಿದ್ದಲಿಂಗಪ್ಪ 
ಚಂದ್ರಪ್ಪ ಬಿನ್‌ ಚನ್ನಬಸವಯ್ಯ ಚಂದ್ರಪ್ಪ 27:2 ಖುಷ್ಕಿ 30:3 ಉಳಿಕೆ ಉಳಿಕೆ ಉಳಿಕೆ 0-051, 0-14 
ಚಿಕ್ಕರಂಗಯ್ಯ ಬಿನ್‌ ಪುಟ್ಟಯ್ಯ ಚಿಕ್ಕರಂಗಯ್ಯ 28:3 ಖುಷ್ಕಿ ಉಳಿಕೆ ಉಳಿಕೆ 212 28:4 0-14 0-30 
ಚಿಕ್ಕರಂಗಯ್ಯ ಬಿನ್‌ ರಂಗಯ್ಯ, ಗುರುಸಿದ್ದಯ್ಯ ಬಿನ್‌ ಚಿಕ್ಕರಂಗಯ್ಯ, ಹುಚ್ಚರಂಗಯ್ಯ, 28:4 ಖುಷ್ಕಿ ಉಳಿಕೆ ಉಳಿಕೆ 28:3 28:7 0-11 0-23 
ರಂಗಯ್ಯ ರೇವಣ್ಣ ಬಿನ್‌ ತಿಮ್ಮಯ್ಯ ಹುಚ್ಚರಂಗಯ್ಯ ಬಿನ್‌ | ಭಗವಂತಯ್ಯ, ರಂಗಸ್ವಾಮಿ 
ಕೋಡಯ್ಯ, ಭಗವಂತಯ್ಯ ಬಿನ್‌ ಕೋಡಯ್ಯ, ರೇವಣ್ಣ, ಮಲ್ಲಣ್ಣ, ಶಿವಣ್ಣ 
ರಂಗಸ್ವಾಮಿ ಬಿನ್‌ ತಿಮ್ಮಯ್ಯ ಮಲ್ಲಣ್ಣ ಬಿನ್‌ ಚಿಕ್ಕಣ್ಣ, ದೊಡ್ಡರಂಗಯ್ಯ, ಷಾಡಾಕ್ಟರಯ್ಯ, 
ಶಿವಣ್ಣ ಬಿನ್‌ ಚಿಕ್ಕಣ್ಣ ದೊಡ್ಡರಂಗಯ್ಯ ಬಿನ್‌ ಕೋಡಯ್ಯ | ಗುರುಸಿದ್ದಯ್ಯ 
ಬಿ.ಸಿ. ಸಿದ್ದಲಿಂಗಪ್ಪ ಬಿನ್‌ ಚನ್ನಬಸಪ್ಪ ಬಿ.ಸಿ. ಸಿದ್ದಲಿಂಗಪ್ಪ 28:7 ಖುಷ್ಕಿ ಉಳಿಕೆ ಉಳಿಕೆ 28:4 28:8 0-04 0-09 
ಬಿ.ಸಿ. ಸಿದ್ದಲಿಂಗಪ್ಪ ಬಿನ್‌ ಚನ್ನಬಸಯ್ಯ ಬಿ.ಸಿ. ಸಿದ್ದಲಿಂಗಪ್ಪ 28:8 ಖುಷ್ಕಿ ಉಳಿಕೆ ಉಳಿಕೆ 28:7 28:9 0-04 0-09 
- | ಬಿ.ಸಿ. ಸಿದ್ದಲಿಂಗಪ್ಪ ಬಿನ್‌ ಚನ್ನಬಸಯ್ಯ ಬಿ.ಸಿ. ಸಿದ್ದಲಿಂಗಪ್ಪ 28:9 ಖುಷ್ಕಿ ಉಳಿಕೆ ಉಳಿಕೆ 28:8 28:12 0-04 0-09 
10. | ವೆಂಕಟಗಿರಿಯಪ್ಪ ಬಿನ್‌ ವೆಂಕಟರಮಣಪ್ಪ ವೆಂಕಟಗಿರಿಯಪ್ಪ 28:12 ಖುಷ್ಕಿ ಉಳಿಕೆ ಉಳಿಕೆ 28:9 10:1ಬಿ 0-12 0-25 









































































































































ಭಾಗ - ೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ ನವೆಂಬರ್‌ ೩, ೨೦೦೫ ೮ಂ೫ 
1 | 3 4 5 6 7 8 9 10 11 

11. | ವೆಂಕಟಗಿರಿಯಪ್ಪ ಬಿನ್‌ ವೆಂಕಟರಮಣಪ್ಪ ವೆಂಕಟಗಿರಿಯಪ್ಪ 10:1ಬಿ | ಖುಷ್ಕಿ | ಉಳಿಕೆ | ಉಳಿಕೆ | 28:12 | 10:1 0-04 0-10 

12. | ನಾಗಮ್ಮಕೋಂ ಸಿದ್ದಯ್ಯ ನಾಗಮ್ಮ 101ಎ | ಖುಷ್ಕಿ | ಉಳಿಕೆ | ಉಳಿಕೆ | 10/ಬಿ | 102 | 004 | 0-09 

13. | ನಾಗಮ್ಮಕೋಂಂ ಸಿದ್ದಪ್ಪ, ಬಿ ವೀರಣ್ಣ ಬಿನ್‌ ಉಂತೂರಯ್ಯ ಬಿ. ವೀರಣ್ಣ ರಂಗಯ್ಯ ನಾಗಮ್ಮ 10:2 | ಖುಷ್ಕಿ | ಉಳಿಕೆ | ಉಳಿಕೆ | 101ಎ 10:3 0-16 0-35 
ರಂಗಯ್ಯ ಬಿನ್‌ ಹುಚ್ಚಪ್ಪ ನಾಗಮ್ಮ ಕೋಂ ಸಿದ್ದಪ್ಪ 

14. | ನರಸಿಂಹಯ್ಯ ಬಿನ್‌ ಉಂತೂರಯ್ಯ ನರಸಿಂಹಯ್ಯ 103 | ಖುಷ್ಕಿ | ಉಳಿಕೆ | ಉಳಿಕೆ 10:2 11 0-051, | 0-14 

15. | ಶಿವಲಿಂಗಯ್ಯ ಬಿನ್‌ ಬಸಪ್ಪ, ಶಿವನಂಜಪ್ಪ ಬಿನ್‌ ತಿಮ್ಮಯ್ಯ ಲಕ್ಕಪ್ಪ | ಲಕ್ಕಪ್ಪ ಶಿವಲಿಂಗಯ್ಯ ಶಿವನಂಜಪ್ಪ 116 ಖುಷ್ಕಿ ಗಡಿ 115 ಉಳಿಕೆ | ಉಳಿಕೆ 0-12 0-40 
ಬಿನ್‌ ಚಿಕ್ಕ ಹುಚ್ಚಪ್ಪ ಚಿಕ್ಕಣ್ಣ ಬಿನ್‌ ಕೃಷ್ಣಯ್ಯ 

16. | ರಂಗಯ್ಯ ಬಿನ್‌ ತಿಮ್ಮಯ್ಯ, ಸಿದ್ದಪ್ಪ ಬಿನ್‌ ತಿಮ್ಮಯ್ಯ ಲಿಂಗಪ್ಪ ಲಿಂಗಪ್ಪ ರಂಗಯ್ಯ ಸಿದ್ದಪ್ಪ 115 ಖುಷ್ಕಿ 116 114 ಉಳಿಕೆ | ಉಳಿಕೆ 0-15 0-53 
ಬಿನ್‌ ಗವಿಯಪ್ಪ 

17. | ಚೆನ್ನಬಸವಯ್ಯ ಬಿನ್‌ ಬಸಪ್ಪ, ಬಸವರಾಜು ಬಿನ್‌ ಚೆನ್ನಬಸವಯ್ಯ | ಚೆನ್ನಬಸವಯ್ಯ ಬಿ. ಗಂಗಾಧರಯ್ಯ 114 ಖುಷ್ಕಿ 115 48:5 ಉಳಿಕೆ | ಉಳಿಕೆ | 0-15), | 0-54 
ಮಂಜುನಾಥ್‌ ಬಿನ್‌ ಚಿನ್ನಬಸವಯ್ಯ, ಶಿವಕುಮಾರಸ್ವಾಮಿ ಬಿನ್‌ 
ಬಿ.ಗಂಗಾಧರಯ್ಯ ಬಿ ಗಂಗಾಧರಯ್ಯ ಬಿನ್‌ ಬಸಪ್ಪ 

18. | ಸಿದ್ದಲಿಂಗಪ್ಪ ಬಿನ್‌ ಗುರುಸಿದ್ದಪ್ಪ ಗಂಗಾಣಮ್ಮ ಕೋಂ ಶಂಭಯ್ಯ | ಗಂಗಾಣಮ್ಮ ಚಿಕ್ಕರಂಗಯ್ಯ 485 | ಖುಷ್ಕಿ | ಉಳಿಕೆ | ಉಳಿಕೆ | ಉಳಿಕೆ 47 0-30 0-68 
ಚಿಕ್ಕರಂಗಯ್ಯ ಬಿನ್‌ ತಿಮ್ಮೇಗೌಡ ಬಸವರಾಜಯ್ಯ ಬಿನ್‌ ಬಸವರಾಜಯ್ಯ, ಶಿವರುದ್ರಯ್ಕ 
ನಂಜುಂಡಯ್ಯ ಶಿವರುದ್ರಯ್ಕ ಬಿನ್‌ ನಂಜುಂಡಯ್ಯ 

19. | ಎಸ್‌. ಬಸವರಾಜು ಬಿನ್‌ ಶಿವಣ್ಣ ಎನ್‌.ಟಿ. ನಂಜುಂಡಸ್ವಾಮಿ | ಎಸ್‌. ಬಸವರಾಜು, ಎಸ್‌.ಟಿ. 484 | ಖುಷ್ಕಿ 48:5 48:3 ಉಳಿಕೆ 47 0-031, | 0-08 
ಬಿನ್‌ ಎನ್‌.ಬಿ. ತಿಮ್ಮಯ್ಯ ನಂಜುಂಡಸ್ವಾಮಿ 

20. | ಬಸವರಾಜು ಬಿನ್‌ ಶಿವಣ್ಣ ಬಸವರಾಜು 483 | ಖುಷ್ಕಿ 48:4 48:2 ಉಳಿಕೆ 47 0-031, | 0-08 

21. | ಎನ್‌.ಟಿ. ನಂಜುಂಡಸ್ವಾಮಿ ಬಿನ್‌ ಎನ್‌.ಬಿ. ತಿಮ್ಮಯ್ಯ ಎನ್‌.ಟಿ. ನಂಜುಂಡಸ್ವಾಮಿ 482 | ಖುಷ್ಕಿ 48:3 48:1 ಉಳಿಕೆ 47 0-03 0-07 

22. | ಸಿದ್ದರಾಮಯ್ಯ ಬಿನ್‌ ಹುಚ್ಚಪ್ಪ, ಬಸಪ್ಪ ಬಿನ್‌ ಕಾಲೇಗೌಡ ಬಸಪ್ಪ ಬಿನ್‌ ಕಾಳೇಗೌಡ 48:1 | ಖುಷ್ಕಿ 48:2 49:1 ಉಳಿಕೆ 47 0-081, | 0-19 
ಮಹದೇವಯ್ಯ ಬಿನ್‌ ಕಾಳೇಗೌಡ ಎನ್‌.ಟಿ. ನಂಜುಂಡಸ್ವಾಮಿ ಸಿದ್ದರಾಮಯ್ಯ ಮಹದೇವಯ್ಯ 
ಬಿನ್‌ ಎನ್‌.ಬಿ. ತಿಮ್ಮಯ್ಯ ಎನ್‌.ಟಿ. ನಂಜುಂಡಸ್ರಾಮಿ 

23. | ರಂಗಸ್ವಾಮಿ ಬಿನ್‌ ಕೆಂಪಯ್ಯ, ತಿರುಮಲಯ್ಯ ಬಿನ್‌ ಕೆಂಪಯ್ಯ, ರಂಗಸ್ವಾಮಿ ತಿರುಮಲಯ್ಯ, ತಿಮ್ಮಯ್ಯ | 49:1 | ಖುಷ್ಕಿ 48:1 51 ಉಳಿಕೆ 47 0-18, | 0-46 
ತಿಮ್ಮಯ್ಯ ಬಿನ್‌ ಕೆಂಪಯ್ಯ 

24. | ಎಸ್‌.ಟಿ. ಗೋಪಾಲಶೆಟ್ಟ ಬಿನ್‌ ತಿರುಪತಿಶೆಟ್ಟಿ ಎಸ್‌.ಟಿ. ಗೋಪಾಲಶೆಟ್ಟಿ 502 | ಖುಷ್ಕಿ | 501ಎ | 49:1 49:1 ಉಳಿಕೆ 0-01 0-02 
ಮೋಹನ್‌ಕುಮಾರ್‌ ಬಿನ್‌ ಸಿದ್ದಲಿಂಗಯ್ಯ ಮೋಹನ್‌ಕುಮಾರ್‌ 

25. | ಎನ್‌.ಜಿ. ಗಿರೀಶ್‌ ಬಿನ್‌ ಎನ್‌. ಗೋವಿಂದಯ್ಯ ಎನ್‌.ಜಿ. ಗಿರೀಶ್‌ 5:2 | ಖುಷ್ಕಿ 49:1 52 ಉಳಿಕೆ | ಉಳಿಕೆ 0-10 0-25 

26. | ಎನ್‌. ಗೋವಿಂದಯ್ಯ ಬಿನ್‌ ನರಸಪ್ಪ ಗೋವಿಂದಯ್ಯ 513 | ಖುಷ್ಕಿ 49:1 51:3 51:2 ಉಳಿಕೆ 0-01 0-03 

ಒಟ್ಟು ವಿಸ್ತೀರ್ಣ ಖುಷ್ಕಿ 6-29 67 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಪಿ.ಆರ್‌. 467 ಮೋಹನ್‌ ಕೌಜಲಗಿ 


ಸರ್ಕಾರದ ಉಪ ಕಾರ್ಯದರ್ಶಿ, ಕಂದಾಯ ಇಲಾಖೆ (ಪುನರ್‌ ವಸತಿ / ಭೂಮಾಪನ / ಭೂಸ್ವಾಧೀನ). 





೮೦೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ ನವೆಂಬರ್‌ ೩, ೨೦೦೫ ಭಾಗ - ೬ 





ಕಂದಾಯ ಸಚಿವಾಲಯ 
ಭೂಸ್ವಾಧೀನ ಅಧಿನಿಯಮದ 6(1)ನೇ ಪ್ರಕರಣದ ಮೇರೆಗೆ ಘೋಷಣೆ ಕ್ರಮಾಂಕ : ಕಂಇ 25 ಭೂಸ್ವಾಗ್ರಾ 2004, ದಿನಾಂಕ: 6ನೇ ಸೆಪ್ಟೆಂಬರ್‌ 2005 

ಇದರ ಅನುಸೂಚಿಯಲ್ಲಿ ನಿರ್ದಿಷ್ಟಪಡಿಸಿದ ಭೂಮಿಗಳು ಒಂದು ಸಾರ್ವಜನಿಕ ಉದ್ದೇಶಕ್ಕಾಗಿ ಎಂದರೆ ಮಂಚನಬೆಲೆ ಜಲಾಶಯದ ನೀರು ಮುಳುಗಡೆಗಾಗಿ ಅಗತ್ಯವಾಗಲಿದೆ ಎಂದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ 
ಜಿಲ್ಲಾಧಿಕಾರಿಯವರು ಭೂಸ್ವಾಧೀನ ಕಾಯ್ದೆ 1894ರ ಕಲಂ 4(1)ರ ಮೇರೆಗೆ ಅಧಿಸೂಚನೆ ಕ್ರಮಾಂಕ : ಎಲ್‌ಎಕ್ಕೂ ಎಸ್‌ಆರ್‌ 3104-05 ದಿನಾಂಕ: 11.5.2004ರ ಅಧಿಸೂಚನೆಯಲ್ಲಿ ಅಧಿಸೂಚಿಸಲಾಗಿದ್ದುದರಿಂದ, 

ಮತ್ತು ಕರ್ನಾಟಕ ಕಾಯ್ದೆ 33:1991 ರನ್ವಯ ತಿದ್ದುಪಡಿಯಾದ ಭೂ ಆರ್ಜನೆ ಅಧಿನಿಯಮ 1894ರ (ಕೇಂದ್ರ ಅಧಿನಿಯಮ 1894ರ 1) 5-ಎ ಪ್ರಕರಣದ (2ನೇ ಉಪ ಪ್ರಕರಣದ ಮತ್ತು 6(1ಎ)ಪ್ರಕರಣದ ಮೇರೆಗೆ 
ಜಿಲ್ಲಾಧಿಕಾರಿಯವರು ನೀಡಿರುವ ವರದಿಯನ್ನು ಪರಿಶೀಲಿಸಿದ ನಂತರ ಮೇಲೆ ನಿರ್ದಿಷ್ಟಪಡಿಸಿದ ಉದ್ದೇಶಕ್ಕಾಗಿ ಸದರಿ ಭೂಮಿಗಳನ್ನು ಆರ್ಜನೆ ಮಾಡಿಕೊಳ್ಳುವ ಅಗತ್ಯವಿದೆ ಎಂದು ಕರ್ನಾಟಕ ಸರ್ಕಾರಕ್ಕೆ ಮನದಟ್ಟಾಗಿರುವುದರಿಂದ 

ಮೇಲೆ ತಿಳಿಸಿದ ಉದ್ದೇಶಕ್ಕಾಗಿ ಭೂಮಿಗಳು ಅಗತ್ಯವಾಗಿವೆ ಎಂದು ಸದರಿ ಅಧಿನಿಯಮದ 6ನೇ ಪ್ರಕರಣದ ಮೇರೆಗೆ ಈ ಮೂಲಕ ಘೋಷಿಸಲಾಗಿದೆ. 

ವಿಶೇಷ ಭೂಸ್ವಾಧೀನಾಧಿಕಾರಿಗಳು, ರಾಮನಗರ ಉಪವಿಭಾಗ, ರಾಮನಗರಂ ಇವರನ್ನು ಸದರಿ ಭೂಮಿಗಳಿಗೆ ಸಂಬಂಧಿಸಿದಂತೆ ಇನ್ನು ಮುಂದೆ ಕೈಗೊಳ್ಳುವ ಎಲ್ಲಾ ವ್ಯವಹಾರಗಳ ಕುರಿತಂತೆ ಜಿಲ್ಲಾಧಿಕಾರಿಯವರ 
ಪ್ರಕಾರ್ಯಗಳನ್ನು ನಿರ್ವಹಿಸುವ ಸಲುವಾಗಿ ಸದರಿ ಭೂ ಆರ್ಜನೆ ಅಧಿನಿಯಮದ 3ನೇ ಪ್ರಕರಣದ (ಸಿ) ಖಂಡದ ಮೇರೆಗೆ ಈ ಮೂಲಕ ನೇಮಕ ಮಾಡಲಾಗಿದೆ. ಹಾಗೂ ಸದರಿ ಭೂಮಿಯ ಆರ್ಜನೆಗೆ ಸಂಬಂಧಿಸಿದ ಆದೇಶವನ್ನು 
ಪಡೆದುಕೊಳ್ಳಲು ಸದರಿ ಅಧಿನಿಯಮದ 7ನೇ ಪ್ರಕರಣದ ಮೇರೆಗೆ ನಿರ್ದೇಶನ ನೀಡಲಾಗಿದೆ. 

ಸದರಿ ಭೂಮಿಗಳ ನಕಾಶೆಯನ್ನು ಪರಿವೀಕ್ಷಣೆಗಾಗಿ ವಿಶೇಷ ಭೂಸ್ವಾಧೀನಾಧಿಕಾರಿಗಳು, ರಾಮನಗರಂ ಉಪ ವಿಭಾಗ, ರಾಮನಗರಂ ಇವರ ಕಛೇರಿಯಲ್ಲಿ ಇಡಲಾಗಿದೆ. (LAQ. SR 18:02-03) 



























































ಅನುಸೂಚಿ 
ಜಿಲ್ಲೆ : ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ತಾಲ್ಲೂಕು : ಮಾಗಡಿ ಹೋಬಳಿ : ಮಾಡಬಾಳ್‌ ಗ್ರಾಮ : ಅವ್ವೇರಹಳ್ಳಿ, ವೀರಾಪುರ 
ಕ್ರ. ಖಾತೆದಾರರ ಹೆಸರು ಅನುಭವದಾರರ ಹೆಸರು ಸ.ನಂ. ತರಹೆ ಚೆಕ್ಕುಬಂದಿ ಭೂಸ್ವಾಧೀನ 
ಸಂ. ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ವಿಸ್ತೀರ್ಣ ಆಕಾರ 
ಸ.ನಂ. ಸ.ನಂ. ಸ.ನಂ. ಸ.ನಂ. ಎ-ಗುಂ ರೂ-ಪೈ 

1 2 3 4 5 6 7 8 9 10 11 

ಅವ್ವೇರಹಳ್ಳಿ ಗ್ರಾಮ 
1. | ಕೆ. ನಂಜಪ್ಪ ಬಿನ್‌ ಪೆರುಮಾಳ್‌ ಕೆ. ನಂಜಪ್ಪ ಕೆ. ನಂಜಪ್ಪ 53 ಖುಷ್ಕಿ 15 ಹೊಳೆ ಹಳ್ಳಿ 53 1-00 1-00 

ರಂಗಯ್ಯ 

ವೀರಾಪುರ ಗ್ರಾಮ 

2. | ರಾಜಣ್ಣ ಬಿನ್‌ ಹುಲ್ಲೂರಯ್ಯ ರಾಜಣ್ಣ 18:9 ಖುಷ್ಕಿ 17 18:9 18 18 0-04 0-15 
1-04 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಪಿ.ಆರ್‌. 469 ಮೋಹನ್‌ ಕೌಜಲಗಿ 


ಸರ್ಕಾರದ ಉಪ ಕಾರ್ಯದರ್ಶಿ, ಕಂದಾಯ ಇಲಾಖೆ (ಪುನರ್‌ ವಸತಿ / ಭೂಮಾಪನ / ಭೂಸ್ವಾಧೀನ). 
ಜಿಲ್ಲಾಧಿಕಾರಿಗಳವರ ಕಾರ್ಯಾಲಯ, ತುಮಕೂರು ಜಿಲ್ಲೆ, ತುಮಕೂರು 
ಭೂಸ್ವಾಧೀನ ಅಧಿನಿಯಮದ 4(1)ನೇ ಪ್ರಕರಣದ ಮೇರೆಗೆ ಘೋಷಣೆ ಕ್ರಮಾಂಕ : ಎಲ್‌ಎಕ್ಕ್ಯೂಎಸ್‌ಆರ್‌:144/2005-2006, ದಿನಾಂಕ: 1ನೇ ಅಕ್ಟೋಬರ್‌ 2005 
ಇದರ ಅನುಸೂಚಿಯಲ್ಲಿ ನಿರ್ದಿಷ್ಟಪಡಿಸಿರುವ ಭೂಮಿಗಳು ಒಂದು ಸಾರ್ವಜನಿಕ ಉದ್ದೇಶಕ್ಕಾಗಿ ಅಂದರೆ ಸಾರ್ವಜನಿಕರು ಓಡಾಡಲು ರಸ್ತೆಗಾಗಿ ಅಗತ್ಯವಾಗಿದೆಯೆಂದು ಜಿಲ್ಲಾಧಿಕಾರಿಗಳು, ತುಮಕೂರು ಜಿಲ್ಲೆ, ತುಮಕೂರು, 
ಇವರಿಗೆ ಕಂಡುಬಂದಿರುವುದರಿಂದ ಕರ್ನಾಟಕ ಕಾಯಿದೆ 33:1991ರ ಅನ್ವಯ ತಿದ್ದುಪಡಿಯಾದ ಕೇಂದ್ರ ಅಧಿನಿಯಮ 1894 ರ 4ನೇ ಪ್ರಕರಮದ (1ನೇ ಉಪಪ್ರಕರಣದ ಅನುಸಾರವಾಗಿ ಅದಕ್ಕೆ ಸಂಬಂಧಪಟ್ಟ ಎಲ್ಲರಿಗೂ ಆ ಬಗ್ಗೆ ಈ 
ಮೂಲಕ ನೋಟೀಸ್‌ಗಳನ್ನು ಕೊಡಲಾಗಿದೆ. ಹಾಗೂ ಜಿಲ್ಲಾಧಿಕಾರಿಗಳು, ತುಮಕೂರುರವರು ಅಧಿನಿಯಮದ 462ನೇ ಪ್ರಕರಣದ ಮೂಲಕ ಪ್ರದತ್ತವಾದ ಅಧಿಕಾರಗಳನ್ನು ಚಲಾಯಿಸಲು ಉಪವಿಭಾಗಾಧಿಕಾರಿಗಳು, ತುಮಕೂರು 
ಉಪವಿಭಾಗ, ತುಮಕೂರು ಹಾಗೂ ಅವರ ಸಿಬ್ಬಂದಿ ಮತ್ತು ಕೆಲಸಗಾರರಿಗೆ ಈ ಮೂಲಕ ನೇಮಕ ಅಧಿಕಾರ ನೀಡಿರುತ್ತಾರೆ. 





ಭಾಗ - ೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ ನವೆಂಬರ್‌ ೩, ೨೦೦೫ ೮೦೭ 





ಸದರಿ ಅಧಿನಿಯಮದ 3(ಸಿ) ಪ್ರಕರಣದ ಮೇರೆಗೆ ಜಿಲ್ಲಾಧಿಕಾರಿಗಳು, ತುಮಕೂರು ಜಿಲ್ಲೆ, ತುಮಕೂರುರವರು ಅಧಿನಿಯಮದ 5ಎ ಪ್ರಕರಣದ ಮೇರೆಗೆ ಜಿಲ್ಲಾಧಿಕಾರಿಯವರ ಪ್ರಕಾರ್ಯಗಳನ್ನು ನಿರ್ವಹಿಸಲು 
ಉಪವಿಭಾಗಾಧಿಕಾರಿಗಳು, ತುಮಕೂರು ಉಪವಿಭಾಗ, ತುಮಕೂರು ಇವರನ್ನು ನೇಮಕ ಮಾಡಿರುತ್ತಾರೆ. 

ಭೂಮಿಗಳಲ್ಲಿ ಇತಾಸಕ್ತಿ ಹೊಂದಿದ ಯಾವನೇ ವ್ಯಕ್ತಿಯು ತನ್ನ ಆಕ್ಷೇಪಣೆಗಳು ಯಾವುದಾದರೂ ಇದ್ದರೆ ಅವುಗಳನ್ನು ಈ ಅಧಿಸೂಚನೆ ಪ್ರಕಟಗೊಂಡ ತಾರೀಖಿನಿಂದ 30 ದಿನಗಳ ಒಳಗಾಗಿ ಅಥವಾ ಅದಕ್ಕೆ ಮುಂಚೆ 
ಕರ್ನಾಟಕ ಕಾಯಿದೆ 33:1991ರನ್ವಯ ತಿದ್ದುಪಡಿಯಾದ ಭೂ ಆರ್ಜನೆ ಕೇಂದ್ರ ಅಧಿನಿಯಮ 1894 ರ 3 (ಸಿ) ಪ್ರಕರಣದ ಮೇರೆಗೆ ಜಿಲ್ಲಾಧಿಕಾರಿಯವರ ಪ್ರಕಾರ್ಯಗಳನ್ನು ನಿರ್ವಹಿಸಲು ನೇಮಕವಾದ ಉಪವಿಭಾಗಾಧಿಕಾರಿಗಳು, 
ತುಮಕೂರು ಉಪವಿಭಾಗ, ತುಮಕೂರು ಇವರಿಗೆ ಲಿಖಿತವಾಗಿ ಸಲ್ಲಿಸಬಹುದು. 

ಭೂ ಆರ್ಜನೆ ಉದ್ದೇಶಕ್ಕಾಗಿ ಘೋಷಿತ ಭೂಮಿಗಳ ಮೇಲೆ ನಿಯೋಜಿತರಾದ ಯಾವನೇ ಮೋಜಣಿದಾರ ಅಥವಾ ಇತರೆ ವ್ಯಕ್ತಿಗಳಿಗೆ ಅಡ್ಡಿಯನ್ನುಂಟು ಮಾಡಬಾರದೆಂದು ಪ್ರಕಟಿತ ಭೂಮಿಗಳಲ್ಲಿ ಹಿತಾಸಕ್ತಿ ಹೊಂದಿರುವ 
ಎಲ್ಲಾ ವ್ಯಕ್ತಿಗಳಿಗೆ ಈ ಮೂಲಕ ಎಚ್ಚರಿಕೆ ನೀಡಲಾಗಿದೆ. ಈ ಅಧಿಸೂಚನೆಯು ಪ್ರಕಟವಾದ ದಿನಾಂಕದ ನಂತರ ತುಮಕೂರು ಜಿಲ್ಲೆಯ ಜಿಲ್ಲಾಧಿಕಾರಿಯವರ ಅನುಮತಿಯಿಲ್ಲದೆ ಮಾರಾಟ, ಗುತ್ತಿಗೆ, ಅಡಮಾನ ವಿನಿಮಯದ ಮೂಲಕ 
ಅಥವಾ ಬೇರೆ ರೀತಿಯ ಮೂಲಕ ಪ್ರಕಟಿತ ಭೂಮಿಗಳ ವಿಲೇಗಾಗಿ ಮಾಡಿಕೊಂಡ ಯಾವುದೇ ಕರಾರುಗಳನ್ನು ಅಥವಾ ಅದರಲ್ಲಿ ಮಾಡಲಾದ ವೆಚ್ಚ ಅಥವಾ ಅಭಿವೃದ್ಧಿಗಳನ್ನು ಅಂತಿಮವಾಗಿ ಆರ್ಜನೆ ಮಾಡಿಕೊಳ್ಳಲಾಗುವ ಭೂಮಿಗಳ 
ಅಂತಹ ಭಾಗಗಳಿಗೆ ಪರಿಹಾರಕ್ಕಾಗಿ ನಿರ್ಧರಣೆ ಮಾಡುವ ಅಧಿಕಾರಿಯು ಭೂಆರ್ಜನೆ ಅಧಿನಿಯಮದ (7ನೇ ಖಂಡದ) 2ನೇ ಪ್ರಕರಣದ ಮೇರೆಗೆ ಗಣನೆಗೆ ತೆಗೆದುಕೊಳ್ಳಬಾರದು. 

ಉಪವಿಭಾಗಾಧಿಕಾರಿಗಳು ಹಾಗೂ ಭೂಸ್ವಾಧೀನಾಧಿಕಾರಿಗಳು ತುಮಕೂರು ಉಪವಿಭಾಗ ತುಮಕೂರು ಇವರ ಕಛೇರಿಯಲ್ಲಿ ಸದರಿ ಭೂಮಿಗಳ ನಕಾಶೆಯನ್ನು ಪರಿವೀಕ್ಷಣೆಗಾಗಿ ಇಡಲಾಗಿದೆ. 





















































ಅನುಸೂಚಿ 
ಜಿಲ್ಲೆ : ತುಮಕೂರು ತಾಲ್ಲೂಕು : ತುಮಕೂರು ಹೋಬಳಿ : ಕಸಬಾ ಗ್ರಾಮ : ತುಮಕೂರು ಅಮಾನಿಕೆರೆ 
ಕ್ರ. ಖಾತೆದಾರರ ಹೆಸರು ಅನುಭವದಾರರ ಹೆಸರು | ಸ.ನಂ. | ತರಹೆ ಚೆಕ್ಕುಬಂದಿ ಭೂಸ್ವಾಧೀನದ | ಆಕಾರ 
ಸಂ. ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ವಿಸ್ತೀರ್ಣ ರೂ-ಪೈೈ 
1 2 3 4 5 6 7 8 9 10 11 
1. | ತಿಮ್ಮವ್ರ ಕೋಂ ಟಿ.ಹೆಚ್‌. ಹುಲ್ಲೂರಯ್ಯ ತಿಮ್ಮವ್ವ 84/1 ತರಿ | 841ರ ಉಳಿಕೆ | ಸ.ನಂ. 861, 5,6 | ರಾಷ್ಟ್ರೀಯ ಹೆದ್ದಾರಿ 206 | ಸ.ನಂ. 85 0-07 0-35 
ಪಿ.ಆರ್‌. 470 ಜಿಲ್ಲಾಧಿಕಾರಿಗಳು, ತುಮಕೂರು ಜಿಲ್ಲೆ, ತುಮಕೂರು. 


ಜಿಲ್ಲಾಧಿಕಾರಿಗಳವರ ಕಾರ್ಯಾಲಯ, ತುಮಕೂರು ಜಿಲ್ಲೆ, ತುಮಕೂರು 
ಭೂಆರ್ಜನೆ ಅಧಿನಿಯಮ 17ನೇ ಪ್ರಕರಣದನ್ವಯ 4(1)ನೇ ಪ್ರಕರಣದ ಮೇರೆಗೆ ಅಧಿಸೂಚನೆ ಕ್ರಮಾಂಕ : ಎಲ್‌ಎಕ್ಯೂ:ಎಸ್‌ಆರ್‌:143/2005-2006, ದಿನಾಂಕ: 1ನೇ ಅಕ್ಟೋಬರ್‌ 2005 

ಇದರ ಅನುಸೂಚಿಯಲ್ಲಿ ನಿರ್ದಿಷ್ಟಪಡಿಸಿದ ಭೂಮಿಗಳು ಸಾರ್ವಜನಿಕ ಉದ್ದೇಶಕ್ಕಾಗಿ ಅಂದರೆ ಕೊರಟಗೆರೆ ಪಟ್ಟಣ ಪಂಚಾಯ್ತಿಯ ವ್ಯಾಪ್ತಿಯಲ್ಲಿ ದಿನನಿತ್ಯ ಸಂಗ್ರಹವಾಗುವ ಘನತ್ಕಾಜ್ಯ ವಸ್ತುಗಳ ಸಂಸ್ಕರಣೆ: ವಿಲೇವಾರಿಗಾಗಿ 
ಅಗತ್ಯವಾಗಿದೆಯೆಂದು ಜಿಲ್ಲಾಧಿಕಾರಿಗಳು, ತುಮಕೂರು ಜಿಲ್ಲೆ, ತುಮಕೂರು ಇವರಿಗೆ ಕಂಡು ಬಂದಿರುವುದರಿಂದ ಕರ್ನಾಟಕ ಕಾಯಿದೆ 33:1991ರ ಅನ್ವಯ ತಿದ್ದುಪಡಿಯಾದ ಕೇಂದ್ರ ಅಧಿನಿಯಮ 1894 ರ 4ನೇ ಪ್ರಕರಮದ (1)ನೇ 
ಉಪಪ್ರಕರಣದ ಅನುಸಾರವಾಗಿ ಅದಕ್ಕೆ ಸಂಬಂಧಪಟ್ಟ ಎಲ್ಲರಿಗೂ ಆ ಬಗ್ಗೆ ಈ ಮೂಲಕ ನೋಟೀಸ್‌ಗಳನ್ನು ಕೊಡಲಾಗಿದೆ. ಹಾಗೂ ಜಿಲ್ಲಾಧಿಕಾರಿಗಳು, ತುಮಕೂರು ಜಿಲ್ಲೆ, ತುಮಕೂರುರವರು ಅಧಿನಿಯಮದ 4(2)ನೇ ಪ್ರಕರಣದ 
ಮೂಲಕ ಪ್ರದತ್ತವಾದ ಅಧಿಕಾರಗಳನ್ನು ಚಲಾಯಿಸಲು ಉಪವಿಭಾಗಾಧಿಕಾರಿಗಳು ಹಾಗೂ ಭೂಸ್ವಾಧೀನಾಧಿಕಾರಿಗಳು ಮಧುಗಿರಿ ಉಪ ವಿಭಾಗ, ಮಧುಗಿರಿ ಹಾಗೂ ಅವರ ಸಿಬ್ಬಂದಿ ಮತ್ತು ಕೆಲಸಗಾರರಿಗೆ ಈ ಮೂಲಕ ಅಧಿಕಾರ 
ನೀಡಿರುತ್ತಾರೆ. 

ಘನತ್ಕಾಜ್ಯ ವಸ್ತುಗಳ ಸಂಸ್ಕರಣೆ: ವಿಲೇವಾರಿಗಾಗಿ ತುರ್ತಾಗಿ ಭೂಸ್ವಾಧೀನ ಪ್ರಕ್ರಿಯೆಗಳನ್ನು ಮುಗಿಸಲು ಅನುವು ಆಗುವಂತೆ ಸದರಿ ಅಧಿನಿಯಮದ 17ನೇ ಪ್ರಕರಣದ (0ನೇ ಉಪಪ್ರಕರಣದ ಮೂಲಕ ಪ್ರದತ್ತವಾದ 
ಅಧಿಕಾರಗಳನ್ನು ಚಲಾಯಿಸಲು ಕರ್ನಾಟಕ ಸರ್ಕಾರವು ಆದೇಶ ಸಂ: ಕಂಇ 13 ಭೂಸ್ವಾತು 2005 ಬೆಂಗಳೂರು ದಿನಾಂಕ:28.4.2005 ರಂತೆ ಅನುಮತಿ ನೀಡಿರುತ್ತದೆ. ಹಾಗೂ ತುರ್ತಾಗಿ ಭೂಮಿಯ ಅವಶ್ಯಕತೆ ಇರುವುದರಿಂದ ಸದರಿ 
ಅಧಿನಿಯಮದ 5-ಎ ಪ್ರಕರಣದ ಉಪಬಂಧಗಳು ಈ ಕೆಳಗಿನ ಅನುಸೂಚಿಯಲ್ಲಿ ನಮೂದಿಸಲಾದ ಭೂಮಿಗಳ ಭೂಸ್ವಾಧೀನಕ್ಕೆ ಅನ್ವಯವಾಗತಕ್ಕದ್ದಲ್ಲ ಎಂಬುದಾಗಿ ನಿರ್ದೆಶಿಸಿರುತ್ತದೆ. 

ಭೂರರ್ಜನೆ ಉದ್ದೇಶಕ್ಕಾಗಿ ಘೋಷಿತ ಭೂಮಿಗಳ ಮೇಲೆ ನಿಯೋಜಿತರಾದ ಯಾವನೇ ಮೋಜಣಿದಾರರ ಅಥವಾ ಇತರೆ ವ್ಯಕ್ತಿಗಳಿಗೆ ಅಡ್ಡಿಯನ್ನುಂಟು ಮಾಡಬಾರದೆಂದು ಪ್ರಕಟಿತ ಭೂಮಿಗಳಲ್ಲಿ ಹಿತಾಸಕ್ತಿ ಹೊಂದಿರುವ 
ಎಲ್ಲಾ ವ್ಯಕ್ತಿಗಳಿಗೆ ಈ ಮೂಲಕ ಎಚ್ಚರಿಕೆ ನೀಡಲಾಗಿದೆ. ಈ ಅಧಿಸೂಚನೆಯು ಪ್ರಕಟವಾದ ದಿನಾಂಕದಂತೆ ತುಮಕೂರು ಜಿಲ್ಲೆಯ ಜಿಲ್ಲಾಧಿಕಾರಿಯವರ ಅನುಮತಿಯಿಲ್ಲದೆ ಮಾರಾಟ, ಗುತ್ತಿಗೆ, ಅಡಮಾನ ವಿನಿಮಯದ ಮೂಲಕ 
ಅಥವಾ ಬೇರೆ ರೀತಿಯ ಮೂಲಕ ಪ್ರಕಟಿತ ಭೂಮಿಗಳ ವಿಲೇಗಾಗಿ ಮಾಡಿಕೊಂಡ ಯಾವುದೇ ಕರಾರುಗಳನ್ನು ಅಥವಾ ಅದರಲ್ಲಿ ಮಾಡಲಾದ ವೆಚ್ಚ ಅಥವಾ ಅಭಿವೃದ್ಧಿಗಳನ್ನು ಅಂತಿಮರಾಗಿ ಆರ್ಜನೆ ಮಾಡಿಕೊಳ್ಳಲಾಗುವ ಭೂಮಿಗಳ 
ಅಂತಹ ಭಾಗಗಳಿಗೆ ಪರಿಹಾರಕ್ಕಾಗಿ ನಿರ್ಧರಣೆ ಮಾಡುವ ಅಧಿಕಾರಿಯು ಭೂ ಆರ್ಜನೆ ಅಧಿನಿಯಮದ (7ನೇ ಖಂಡದ) 2ನೇ ಪ್ರಕರಣದ ಮೇರೆಗೆ ಗಣನೆಗೆ ತೆಗೆದುಕೊಳ್ಳಬಾರದು. 

ಉಪವಿಭಾಗಾಧಿಕಾರಿಗಳು ಹಾಗೂ ಭೂಸ್ವಾಧೀನಾಧಿಕಾರಿಗಳು ಮಧುಗಿರಿ ಉಪ ವಿಭಾಗ, ಮಧುಗಿರಿ ಇವರ ಕಛೇರಿಯಲ್ಲಿ ಭೂಮಿಗಳ ಸ್ಥೂಲ ನಕ್ಷೆಯನ್ನು ಪರಿಶೀಲನೆಗೆ ಇಡಲಾಗಿದೆ. 


೮೦೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ ನವೆಂಬರ್‌ ೩, ೨೦೦೫ ಭಾಗ - ೬ 





















































ಅನುಸೂಚಿ 
ಜಿಲ್ಲೆ : ತುಮಕೂರು ತಾಲ್ಲೂಕು : ಕೊರಟಗೆರೆ ಹೋಬಳಿ : ಕಸಬಾ ಗ್ರಾಮ : ಕೊರಟಗೆರೆ 
ಕ್ರ. ಖಾತೆದಾರರ ಹೆಸರು ಅನುಭವದಾರರ ಹೆಸರು ಸ.ನಂ. ತರಹೆ ವಿಸ್ತೀರ್ಣ ಆಕಾರ ಚಿಕ್ಕುಬಂದಿ 
ಸಂ. ಎ-ಗುಂ ರೂಷಪೈ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ 
1 2 3 4 5 6 7 8 9 10 11 

1. | ಚೌಡಯ್ಯ ಬಿನ್‌ ಚೌಡಯ್ಯ ಚೌಡಯ್ಯ 64 ಖುಷ್ಕಿ 7-00 09-02 ರಸ್ತೆ ಸ.ನಂ. 69 ಸ.ನಂ. 64ರ ಸ.ನಂ. 64ರ 

ಖರಾಬು 1-08 ಉಳಿಕೆ ಉಳಿಕೆ 

ಒಟ್ಟು 8-08 
ಎಸ್‌.ಆರ್‌. ಉಮಾಶಂಕರ್‌ 

ಪಿ.ಆರ್‌. 471 


ಜಿಲ್ಲಾಧಿಕಾರಿಗಳು, ತುಮಕೂರು ಜಿಲ್ಲೆ, ತುಮಕೂರು. 
ಕಂದಾಯ ಸಚಿವಾಲಯ 

ಭೂಸ್ವಾಧೀನ ಕಾಯ್ದೆ ಕಲಂ 6ರ ಅನ್ವಯ ಘೋಷಣೆ ಸಂಖ್ಯೆ. ಕಂಇ 114 ಭೂಸ್ವಾಬೆ 2004, ದಿನಾಂಕ: 26ನೇ ಸೆಪ್ಟೆಂಬರ್‌ 2005 

ಈ ಮುಂದಿನ ಅನುಸೂಚಿಯಲ್ಲಿ ನಿರ್ದಿಷ್ಟಪಡಿಸಿರುವ ಜಮೂನುಗಳು ಸಾರ್ವಜನಿಕ ಉದ್ದೇಶಕ್ಕೆ ಅಂದರೆ ಬೆಂಗಳೂರು ಮಹಾನಗರ ಪಾಲಿಕೆ ವಾರ್ಡ್‌ ನಂ. 1, ಯಶವಂತಪುರ, ಗೋಕುಲ 1ನೇ ಹಂತ, 11ನೇ ಅಡ್ಡ 
ರಸ್ತೆಯಲ್ಲಿ ಸ್ವತ್ತಿನ ಸಂಖ್ಯೆ 6:1 ರಲ್ಲಿ 6 x 60-360 ಚದರ ಅಡಿ ಜಾಗವನ್ನು ಒಳಚರಂಡಿ ನಿರ್ಮಿಸುವ ಉದ್ದೇಶಕ್ಕೆ ಭೂ ಸ್ವಾಧೀನಪಡಿಸಿಕೊಳ್ಳಲು ಬೇಕಾಗಬಹುದೆಂದು ಬೆಂಗಳೂರು ವಿಶೇಷ ಜಿಲ್ಲಾಧಿಕಾರಿಗಳವರ ಕ್ರಮಾಂಕ ಎಲ್‌ಎಕ್ಕೂ 
ಎಸ್‌ಆರ್‌ 3:2004-05 ದಿನಾಂಕ:26.7.2004ರ ಮೇರೆಗೆ ಕರ್ನಾಟಕ ರಾಜ್ಯಪತ್ರದಲ್ಲಿ ದಿನಾಂಕ: 2.9.2004 ಬಾಗ 6, ಪುಟ 389-390 ರಲ್ಲಿ ಪ್ರಕಟವಾಗಿರುವ ಅಧಿಸೂಚನೆಯಲ್ಲಿ ತಿಳಿಯಪಡಿಸಲಾಗಿದೆ. 

ಕರ್ನಾಟಕ ಸರ್ಕಾರದ 1961ನೇ ಸಾಲಿನ ಕರ್ನಾಟಕ ಅಧಿನಿಯಮ 17ರಲ್ಲಿ ತಿದ್ದುಪಡಿಯಾದ 1894ನೇ ಸಾಲಿನ ಭೂ ಸಂಗ್ರಹಣಾ ಅಧಿನಿಯಮ 5ಎ ()ರ ಪ್ರಕರಣದ ಮತ್ತು 661) ಪ್ರಕರಣದ ಮೇರೆಗೆ ವಿಶೇಷ 
ಜಿಲ್ಲಾಧಿಕಾರಿಯವರು ಮೇಲೆ ಹೇಳಿದ ಉದ್ದೇಶಕ್ಕಾಗಿ ಸದರಿ ಜಾಮೂನನ್ನು ಭೂ ಸ್ವಾಧೀನಪಡಿಸಿಕೊಳ್ಳುವುದು ಅವಶ್ಯಕವೆಂದು ಪರಿಗಣಿಸಲಾಗಿದೆ. ಭೂ ಸಂಗ್ರಹಣಾ ಅಧಿನಿಯಮದ ಮೇರೆಗೆ ಸದರಿ ಜಮೂೊನುಗಳು ಮೇಲಿನ 
ಉದ್ದೇಶಕ್ಕಾಗಿ ಅಗತ್ಯವಾಗಿ ಬೇಕಾಗಹುದೆಂದು ಈ ಮೂಲಕ ಘೋಷಿಸಲಾಗಿದೆ. 

ಸದರಿ ಭೂ ಸಂಗ್ರಹಣಾ ಅಧಿನಿಯಮ 3ನೇ ಪ್ರಕರಣದ (ಸಿ) ಖಂಡದ ಮೇರೆಗೆ ವಿಶೇಷ ಭೂ ಸ್ವಾಧೀನಾಧಿಕಾರಿಗಳು, ವಿಶ್ವೇಶ್ವರಯ್ಯ ಕೇಂದ್ರ, 3ನೇ ಮಹಡಿ, ಪೋಡಿಯಂ ಬ್ಲಾಕ್‌, ಬೆಂಗಳೂರು-1 ಇವರನ್ನು ಸದರಿ 
ಜಮೂನುಗಳ ಬಗ್ಗೆ ಮುಂದಿನ ಎಲ್ಲಾ ಕಾನೂನು ಕ್ರಮಗಳನ್ನು ಕೈಗೊಳ್ಳಲು ಜಿಲ್ಲಾಧಿಕಾರಿಯವರ ಪ್ರಶಾಸನ ಕಾರ್ಯಗಳನ್ನು ನಿರ್ವಹಿಸಲು ಈ ಮೂಲಕ ನಿಯಮಿಸಲಾಗಿದೆ. ಮತ್ತು ಸದರಿ ಜಮೂನಿನ ಅಧಿಕೃತ ಸಂಗ್ರಹಣಾ ಆದೇಶಗಳನ್ನು 
ಪಡೆಯುವಂತೆ ಸದರಿ ಅಧಿನಿಯಮ 7ನೇ ಪ್ರಕರಣದ ಮೇರೆಗೆ ನಿರ್ದೇಶಿಸಲಾಗಿದೆ. 

ಸದರಿ ಜಮೂನುಗಳ ನಕ್ಷೆಯನ್ನು ವಿಶೇಷ ಭೂ ಸ್ವಾಧೀನಾಧಿಕಾರಿಗಳು, ವಿಶ್ವೇಶ್ವರಯ್ಯ ಕೇಂದ್ರ, 3ನೇ ಮಹಡಿ, ಬೆಂಗಳೂರು-1 ಇವರ ಕಾರ್ಯಾಲಯದಲ್ಲಿ ಪರಿಶೀಲನೆಗಾಗಿ ಇಡಲಾಗಿದೆ. 

ತಪಶೀಲು ಪಟ್ಟಿ 

ಬೆಂಗಳೂರು ಮಹಾನಗರ ಪಾಲಿಕೆ ವಾರ್ಡ್‌ ನಂ.1 ಯಶವಂತಪುರ, ಗೋಕುಲ 1ನೇ ಹಂತ 





















































ಕ್ರ. ಖಾತೆದಾರರ ಹೆಸರು ಅನುಭವದಾರರ ಹೆಸರು ಸ.ನಂ. ಮತ್ತು ತರಹೆ ಚೆಕ್ಕುಬಂದಿ ಭೂಸ್ವಾಧೀನ 
ಸಂ. ಸಿ.ಟಿ.ಎಸ್‌. ನಂ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ವಿಸ್ತೀರ್ಣ ಆಕಾರ 
ಸ.ನಂ. ಸ.ನಂ. ಸ.ನಂ. ಸ.ನಂ. ಎ-ಗುಂ ರೂ-ಪೈ 
1 2 3 4 5 6 7 8 9 10 11 
1. | ಶ್ರೀಮತಿ ಗೌರಮ್ಮ ಕೋಂ ಗೋವಿಂದರಾಜು ಗೌರಮ್ಮ ಕೋಂ 6:1 ಮತ್ತು ಸಿಟಿಎಸ್‌ ನಿವೇಶನ ಖಾಸಗಿ ಉಳಿಕೆ ಉಳಿಕೆ ಜಾಗ 11ನೇ ಅಡ್ಡ 6x60 340-00 
ಗೋವಿಂದರಾಜು ನಂ.519ರ ಪೈಕಿ ಸ್ವತ್ತು ಜಾಗ ರಸ್ತೆ 360 ಚಅ 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಪಿ.ಆರ್‌. 475 ಮೋಹನ್‌ ಕೌಜಲಗಿ 


ಸರ್ಕಾರದ ಉಪ ಕಾರ್ಯದರ್ಶಿ, ಕಂದಾಯ ಇಲಾಖೆ (ಪುನರ್‌ ವಸತಿ / ಭೂಮಾಪನ / ಭೂಸ್ವಾಧೀನ) 





ಭಾಗ - ೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ ನವೆಂಬರ್‌ ೩, ೨೦೦೫ ೮೦೯ 





ಕಂದಾಯ ಸಚಿವಾಲಯ 
ಭೂಸ್ವಾಧೀನ ಅಧಿನಿಯಮದ 6(1)ನೇ ಪ್ರಕರಣದ ಮೇರೆಗೆ ಘೋಷಣೆ ಕ್ರಮಾಂಕ: ಕಂಇ 81 ಭೂಸ್ವಾತು 14, ದಿನಾಂಕ: 5ನೇ ಅಕ್ಟೋಬರ್‌ 2005 

ಇದರ ಅನುಸೂಚಿಯಲ್ಲಿ ನಿರ್ದಿಷ್ಟಪಡಿಸಿರುವ ಭೂಮಿಗಳು ಒಂದು ಸಾರ್ವಜನಿಕ ಉದ್ದೇಶಕ್ಕಾಗಿ ಎಂದರೆ ಹೇಮಾವತಿ ನಾಲೆಗಾಗಿ ಅಗತ್ಯವಾಗಿದ್ದವು ಎಂದು ತುಮಕೂರು ಜಿಲ್ಲೆಯ ಜಿಲ್ಲಾಧಿಕಾರಿಯವರು ಭೂಸ್ವಾಧೀನ 
ಕಾಯ್ದೆ 1894ರ ಕಲಂ 4(1)ರ ಮೇರೆಗೆ ಅಧಿಸೂಚನೆ ಕ್ರಮಾಂಕ : ಎಲ್‌ಎಕ್ಕೂ ಎಸ್‌ಆರ್‌ 42/04-05 ದಿನಾಂಕ: 6.7.2004ರ ಅಧಿಸೂಚನೆಯಲ್ಲಿ ಅಧಿಸೂಚಿಸಲಾಗಿದ್ದುದರಿಂದ, 

ಮತ್ತು ಕರ್ನಾಟಕ ಕಾಯ್ದೆ 33:1991 ರನ್ವಯ ತಿದ್ದುಪಡಿಯಾದ ಭೂ ಆರ್ಜನೆ ಅಧಿನಿಯಮ 1894ರ (ಕೇಂದ್ರ ಅಧಿನಿಯಮ 1894ರ 1) 5-ಎ ಪ್ರಕರಣದ (2ನೇ ಉಪ ಪ್ರಕರಣದ ಮತ್ತು 6(1ಎ)ಪ್ರಕರಣದ ಮೇರೆಗೆ 
ಜಿಲ್ಲಾಧಾರಿಯವರು ನೀಡಿರುವ ವರದಿಯನ್ನು ಪರಿಶೀಲಿಸಿದ ನಂತರ ಮೇಲೆ ನಿರ್ದಿಷ್ಟಪಡಿಸಿದ ಉದ್ದೇಶಕ್ಕಾಗಿ ಸದರಿ ಭೂಮಿಗಳನ್ನು ಆರ್ಜನೆ ಮಾಡಿಕೊಳ್ಳುವ ಅಗತ್ಯವಿದೆ ಎಂದು ಕರ್ನಾಟಕ ಸರ್ಕಾರಕ್ಕೆ ಮನದಟ್ಟಾಗಿರುವುದರಿಂದ 

ಮೇಲೆ ತಿಳಿಸಿದ ಉದ್ದೇಶಕ್ಕಾಗಿ ಭೂಮಿಗಳು ಅಗತ್ಯವಾಗಿವೆ ಎಂದು ಸದರಿ ಅಧಿನಿಯಮದ 6ನೇ ಪ್ರಕರಣದ ಮೇರೆಗೆ ಈ ಮೂಲಕ ಘೋಷಿಸಲಾಗಿದೆ. 

ವಿಶೇಷ ಭೂಸ್ವಾಧೀನಾಧಿಕಾರಿಗಳು, ಹೇಮಾವತಿ ನಾಲಾ ವಲಯ, ತುಮಕೂರು ಇವರನ್ನು ಸದರಿ ಭೂಮಿಗಳಿಗೆ ಸಂಬಂಧಿಸಿದಂತೆ ಇನ್ನು ಮುಂದೆ ಕೈಗೊಳ್ಳುವ ಎಲ್ಲಾ ವ್ಯವಹಾರಗಳ ಕುರಿತಂತೆ ಜಿಲ್ಲಾಧಿಕಾರಿಯವರ 
ಪ್ರಕಾರ್ಯಗಳನ್ನು ನಿರ್ವಹಿಸುವ ಸಲುವಾಗಿ ಸದರಿ ಭೂ ಆರ್ಜನೆ ಅಧಿನಿಯಮದ 3ನೇ ಪ್ರಕರಣದ (ಸಿ) ಖಂಡದ ಮೇರೆಗೆ ಈ ಮೂಲಕ ನೇಮಕ ಮಾಡಲಾಗಿದೆ. ಹಾಗೂ ಸದರಿ ಭೂಮಿಯ ಆರ್ಜನೆಗೆ ಸಂಬಂಧಿಸಿದ ಆದೇಶವನ್ನು 


ಪಡೆದುಕೊಳ್ಳಲು ಸದರಿ ಅಧಿನಿಯಮದ 7ನೇ ಪ್ರಕರಣದ ಮೇರೆಗೆ ನಿರ್ದೇಶನ ನೀಡಲಾಗಿದೆ. 
ಸದರಿ ಭೂಮಿಗಳ ನಕಾಶೆಯನ್ನು ಪರಿವೀಕ್ಷಣೆಗಾಗಿ ವಿಶೇಷ ಭೂಸ್ವಾಧೀನಾಧಿಕಾರಿಗಳು, ಹೇಮಾವತಿ ನಾಲಾ ವಲಯ, ತುಮಕೂರು ಇವರ ಕಛೇರಿಯಲ್ಲಿ ಇಡಲಾಗಿದೆ. 







































































ಅನುಸೂಚಿ 

ಜಿಲ್ಲೆ : ತುಮಕೂರು ತಾಲ್ಲೂಕು : ತುರುವೇಕೆರೆ ಹೋಬಳಿ : ಕಸಬಾ ಗ್ರಾಮ : ಸಂಗಲಾಪುರ 
ಕ್ರ. ಖಾತೆದಾರರ ಹೆಸರು ಅನುಭವದಾರರ ಹೆಸರು ಸ.ನಂ. | ತರಹೆ ಚೆಕ್ಕುಬಂದಿ ಭೂಸ್ವಾಧೀನದ ಜಮೀನಿನ 
ಸಂ. ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ವಿಸ್ತೀರ್ಣ ಆಕಾರ 

ಸ.ನಂ. ಸ.ನಂ. ಸ.ನಂ. ಸ.ನಂ. ಎ-ಗುಂ ರೂ-ಪೈ 
1 2 3 4 5 6 7 8 9 10 11 
1. | ಕೆಂಚ ಬಿನ್‌ ಪುಟ್ಟಯ್ಯ ನಂಜಪ್ಪ ಬಿನ್‌ ಕೆಂಚಯ್ಯ ಕರಿಯಣ್ಣ, ನಂಜಪ್ಪ 122:1 | ಖುಷ್ಕಿ | 123:13 | ಅಬಲಕಟ್ಟಿ | 123:7 | 1222 0-05 0-20 

ಗಡಿ 
2. | ಕೆಂಚಯ್ಯ ಬಿನ್‌ ಪುಟ್ಟಮಾಳಯ್ಯ, ಮಾಳಯ್ಯ ಬಿನ್‌ ಕೆಂಚಯ್ಯ ಮಾಳಯ್ಯ ಕೆಂಚಯ್ಯ 122:2 ಖುಷ್ಕಿ 123 ಅಬಲಕಟ್ಟಿ | 122:1 121 0-17 0-58 
ಗಡಿ 

3. ತಿಮ್ಮಯ್ಯ ಬಿನ್‌ ಕೆಂಪನಂಜೇಗೌಡ ತಿಮ್ಮಯ್ಯ 123:1 ಖುಷ್ಕಿ 128:1 ಉಳಿಕೆ 123:5 123:3 0-04. 0-14 
4. | ಬಿ.ಕೆ. ಕೆಂಪಣ್ಣ ಬಿನ್‌ ಕೆಂಪತಿಮ್ಮಯ್ಯ, ನಂಜಮ್ಮಕೋಂ ಬಿ.ಕೆ. ಕೆಂಪಣ್ಣ ಬಿ.ಕೆ. ಕೆಂಪಣ್ಣ, ನಂಜಮ್ಮ 123:2 ಖುಷ್ಕಿ 128:1 ಉಳಿಕೆ 123:10 | 123:16 0-02 0-09 
5. | ಕುಪ್ಪೂರಯ್ಯ ಬಿನ್‌ ಕರಿಯಣ್ಣ ಕುಪ್ಪೂರಯ್ಯ 1233 | ಖುಷ್ಕಿ | 128:1 | 123:3 | 1231 | 123:10 0-02 0-08 
6. | ಕೆಂಪಣ್ಣ, ನಂಜಮ್ಮ ಕೆಂಪಣ್ಣ, ನಂಜಮ್ಮ 123:4 | ಖುಷ್ಕಿ | 127/1 | ಉಳಿಕೆ | 1236 | 123:18 0-02 0-08 
7. | ಕೆಂಪ ಬಿನ್‌ ಕೆಂಪಯ್ಯ ಪೂ.ತಿಮ್ಮಯ್ಯ 123:5 ಖುಷ್ಕಿ 128:1 123:5 128:1 123:1 0-05 0-14 
8. | ಕೆಂಪಣ್ಣ, ನಂಜಮ್ಮ ಕೆಂಪಣ್ಣ, ನಂಜಮ್ಮ 123:6 ಖುಷ್ಕಿ 127:1 123:6 123:2 123:1 0-03 0-16 
9. | ಬಿ. ಶಿವಣ್ಣ ಬಿನ್‌ ಬಸವೇಗೌಡ ಬಿ. ಶಿವಣ್ಣ 123:7 ಖುಷ್ಕಿ 127:3 127:3 123:18 122 0-071, 0-27 
10. | ನಂಜಪ್ಪ ಬಿನ್‌ ಕೆಂಚಯ್ಯ ನಂಜಪ್ಪ 123:9 | ಖುಷ್ಕಿ | 1239 122 123:7 | 123:17 | 0-037, 0-09 
11. ನಂಜಮ್ಮ ಕೋಂ ತಿಮ್ಮೇಗೌಡ ನಂಜಮ್ಮ 123:10 ಖುಷ್ಕಿ 127:1 123:10 123:3 123:2 0-02 0-09 
12. | ನಂಜಪ್ಪ ಬಿನ್‌ ಕೆಂಚಯ್ಯ ನಂಜಪ್ಪ 123:15 | ಖುಷ್ಕಿ | ಉಳಿಕೆ 122 | 12315 | 123:13 0-01 0-02 
13. ಕೆಂಚಯ್ಯ ಬಿನ್‌ ಪುಟ್ಟಮಾಳಯ್ಯ ನಂಜಯ್ಯ, ಕರಿಯಣ್ಣ 123:16 ಖುಷ್ಕಿ ಉಳಿಕೆ 122 123:17 123:16 0-02 0-05 
14. | ಕುಪ್ಪೂರಯ್ಯ ಬಿನ್‌ ಕರಿಯಪ್ಪ ಕುಪ್ಪೂರಯ್ಯ 123:17 | ಖುಷ್ಕಿ | ಉಳಿಕೆ 122 123:9 | 123:16 | 0-0 0-12 





























































































































೮೧೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ ನವೆಂಬರ್‌ ೩, ೨೦೦೫ ಭಾಗ - ೬ 
1 2 3 4 5 6 7 8 9 10 11 
15. | ಬಿ.ಕೆ. ಕೆಂಪಣ್ಣ, ನಂಜಮ್ಮ ಬಿ.ಕೆ. ಕೆಂಪಣ್ಣ, ನಂಜಮ್ಮ 123:18 ಖುಷ್ಕಿ 127:1 127:18 123:4 123:7 0-05 0-16 
16. | ಕೆಂಚಯ್ಯ ಬಿನ್‌ ಪುಟ್ಟಮಾಳಯ್ಯ, ದೊಡ್ಡಯ್ಯ ಬಿನ್‌ ಕರಿಯಣ್ಣ, ನಂಜಮ್ಮ ದೊಡ್ಡಯ್ಯ, ಮಾಳಯ್ಯ, 127:1 | ಖುಷ್ಕಿ | 127:1 | 123:2 | 123:18 | 1273 | 0-01 0-03 

ಕೆಂಚಯ್ಯ, ಮಾಳಯ್ಯ ಬಿನ್‌ ಕೆಂಚಯ್ಯ, ನಂಜಪ್ಪ ಬಿನ್‌ | ನಂಜಪ್ಪ 
ಕೆಂಚಯ್ಯ 
17. | ಬಿ.ಕೆ. ಕೆಂಪಣ್ಣ, ನಂಜಮ್ಮ ಬಿ.ಕೆ. ಕೆಂಪಣ್ಣ, ನಂಜಮ್ಮ 127:3 ಖುಷ್ಕಿ 127:3 123:3 127:1 127:3 0-0 0-03 
18. | ಲೋಕೇಶ ಬಿನ್‌ ಕೆಂಪಲಿಂಗಯ್ಯ, ನಾಗೇಶ ಬಿನ್‌ ಲೋಕೇಶ ನಾಗೇಶ ತಾಯಿ ನಿಂಗಮ್ಮ 128:1 ಖುಷ್ಕಿ 128:2 128:1 129 127:3 0-10 0-34 
ಕೆಂಪಲಿಂಗಯ್ಯ ತಾಯಿ ನಿಂಗಮ್ಮ ಕೋಂ ಕೆಂಪಲಿಂಗಯ್ಯ 
19. | ದೊಡ್ಡಯ್ಯ ಬಿನ್‌ ಕೆಂಚಯ್ಯ, ನಿಂಗಪ್ಪ ಬಿನ್‌ ಕೆಂಚಯ್ಯ ದೊಡ್ಡಯ್ಯ, ನಿಂಗಪ್ಪ 130 ಖುಷ್ಕಿ 130 130 13:12 129 0-11 0-40 
20. | ಟಿ.ಬಿ. ದಾಸಪ್ಪ ಬಿನ್‌ ಬ್ಯಾಟಪ್ಪ ಪುಲಗೇರಿನಂಜ, ಟಿ.ಬಿ. | ಕೆಂಪೇಗೌಡ, ಬ್ಯಾಟಪ್ಪ, ನಂಜಯ್ಯ, ತಿಮ್ಮಯ್ಯ, 131:1ಬಿ ಖುಷ್ಕಿ | 131:1ಬಿ | 131:1ಬಿ | 131:1ಎ 13:2 0-13 0-38 
ನಾಗರಾಜು ಬಿನ್‌ ಲಕ್ಷ್ಮಮ್ಮ ಗಂಗಣ್ಣ, ಟಿ.ಬಿ. ನಾಗರಾಜು, ಟಿ.ಬಿ. ದಾಸಪ್ಪ, ಖರಾಬ್‌ 0-01 
ಅಜ್ಜಪ್ಪ 
21. | ಕೆ. ಶಿವನಂಜನ ಬಿನ್‌ ಕೆಂಪೇಗೌಡ ಕೆ. ಶಿವನಂಜನ್‌ 131:2 ಖುಷ್ಮಿ 131:2 132:2 131:3 131:3 0-06 0-18 
22. | ಚಿಕ್ಕ ಬಿನ್‌ ನಂಜ, ಕೆ. ಶಿವನಂಜನ್‌ ಬಿನ್‌ ಕೆಂಪೇಗೌಡ ಚಿಕ್ಕಯ್ಯ, ಕೆ. ಶಿವನಂಜನ್‌ 131:3 ಖುಷ್ಕಿ 132:2 131:1ಬಿ | 131:13 131:3 0-061) 0-19 
23. | ವಿ.ಎಸ್‌. ಗಂಗಾಧರಯ್ಯ ಬಿನ್‌ ಸಣ್ಣನಂಜಯ್ಯ ಲಿಂಗಪ್ಪ | ಲಿಂಗಪ್ಪ, ವಿ.ಎಸ್‌. ಬಸವರಾಜಪ್ಪ, ವಿ.ಎಸ್‌. 132:2 ಖುಷ್ಕಿ 132:2 131:3 ಗಡಿ 132:2 0-10 0-27 
ಬಿನ್‌ ಕೆಂಚಯ್ಯ, ವಿ.ಎಸ್‌. ಬಸವರಾಜಪ್ಪ ಬಿನ್‌ ಗಂಗಾಧರಯ್ಯ 
ಸಣ್ಣನಂಜಯ್ಯ 
24. | ಕೆಂಪನಂಜಯ್ಯ ಬಿನ್‌ ಚಿಕ್ಕಕೆಂಪಯ್ಯ, ಚಿಣ್ಣಯ್ಯ, ಕೆಂಪನಂಜಯ್ಯ ಚಿಣ್ಣಯ್ಯ, ಚಿಕ್ಕಕೆಂಪಯ್ಯ 148 ಖುಷ್ಕಿ 132:2 131:3 ಗಡಿ 132:2 0-23 0-90 
ಚಿಕ್ಕಕೆಂಪಯ್ಯ ಮಲ್ಲಿನರಸಯ್ಯ ಬಿನ್‌ ಕೆಂಚಯ್ಯ, ಕೆಂಚಯ್ಯ ಮಲ್ಲಿನರಸಯ್ಯ 
ರಾಮಯ್ಯ ಬಿನ್‌ ಬಸವೇಗೌಡ ಕೆಂಚಯ್ಯ ಬಿನ್‌ 
ಚಿಕ್ಕನರಸೇಗೌಡ 
25. | ಕುಳವಾಡಿ ಇನಾಂ 129 ಖುಷ್ಕಿ ಉಳಿಕೆ ಉಳಿಕೆ 130 128:1 0-08 0-27 
26. | ತಿಮ್ಮಮ್ಮ ಕೋಂ ಚಿಕ್ಕಯ್ಯ, ಬಿ.ಕೆ. ಕೆಂಪಣ್ಣ ಬಿನ್‌ ತಿಮ್ಮಮ್ಮ ಬಿ.ಕೆ. ಕೆಂಪಣ್ಣ ಬಿ.ಶಿವಣ್ಣ ರಂಗಯ್ಯ 121 ಖುಷ್ಕಿ 121 ಗಡಿ 148 120 0-08 - 
ಕೆಂಪನಂಜಯ್ಯ, ಬಿ. ಶಿವಣ್ಣ ಬಿನ್‌ ಮಾಯಣ್ಣ, ರಂಗಯ್ಯ | ಗಂಗಣ್ಣ ಕುಪ್ಪೂರಯ್ಯ ಕೆಂಪನಂಜಯ್ಯ 
ಬಿನ್‌ ಚಿಕ್ಕಯ್ಯ ಗಂಗಣ್ಣ ಬಿನ್‌ ನಿಂಗಯ್ಯ, ಕುಪ್ಪೂರಯ್ಯ 
ಬಿನ್‌ ಕರಿಯಪ್ಪ ಕೆಂಪನಂಜಯ್ಯ ಬಿನ್‌ ಚಿಕ್ಕಕಂಪಯ್ಯ 
ಒಟ್ಟು ವಿಸ್ತೀರ್ಣ: ಆಕಾರ 4-011, | 5-26 
ಘೋಷ್ಟಾರೆ 
ಒಟ್ಟು ಖುಷ್ಕಿ 4-011, 
ಒಟ್ಟು ಖರಾಬ್‌ 0-01 
ಜುಮ್ಲಾ | 4-02 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಪಿ.ಆರ್‌. 476 ಮೋಹನ್‌ ಕೌಜಲಗಿ 


ಸರ್ಕಾರದ ಉಪ ಕಾರ್ಯದರ್ಶಿ, ಕಂದಾಯ ಇಲಾಖೆ (ಪುನರ್‌ ವಸತಿ/ಭೂಮಾಪನ/ಭೂಸ್ವಾಧೀನ). 





ಭಾಗ - ೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ ನವೆಂಬರ್‌ ೩, ೨೦೦೫ ೮೧೧ 





ಕಂದಾಯ ಸಚಿವಾಲಯ 
ಭೂಸ್ವಾಧೀನ ಅಧಿನಿಯಮದ 6(1)ನೇ ಪ್ರಕರಣದ ಮೇರೆಗೆ ಘೋಷಣೆ ಕ್ರಮಾಂಕ: ಕಂಇ 79 ಭೂಸ್ವಾತು 2004, ದಿನಾಂಕ: 5ನೇ ಅಕ್ಟೋಬರ್‌ 2005 

ಇದರ ಅನುಸೂಚಿಯಲ್ಲಿ ನಿರ್ದಿಷ್ಟಪಡಿಸಿದ ಭೂಮಿಗಳು ಒಂದು ಸಾರ್ವಜನಿಕ ಉದ್ದೇಶಕ್ಕಾಗಿ ಎಂದರೆ ಹೇಮಾವತಿ ನಾಲೆಗಾಗಿ ಅಗತ್ಯವಾಗಿದ್ದವು ಎಂದು ತುಮಕೂರು ಜಿಲ್ಲೆಯ ಜಿಲ್ಲಾಧಿಕಾರಿಯವರು ಭೂಸ್ವಾಧೀನ ಕಾಯ್ದೆ 
1894ರ ಕಲಂ 4(1)ರ ಮೇರೆಗೆ ಅಧಿಸೂಚನೆ ಕ್ರಮಾಂಕ : ಎಲ್‌ಎಕ್ಕೂ ಎಸ್‌ಆರ್‌ 20/2004-05 ದಿನಾಂಕ: 29.6.2004ರ ಅಧಿಸೂಚನೆಯಲ್ಲಿ ಅಧಿಸೂಚಿಸಲಾಗಿದ್ದುದರಿಂದ, 

ಮತ್ತು ಕರ್ನಾಟಕ ಕಾಯ್ದೆ 33:1991 ರನ್ವಯ ತಿದ್ದುಪಡಿಯಾದ ಭೂ ಆರ್ಜನೆ ಅಧಿನಿಯಮ 1894ರ (ಕೇಂದ್ರ ಅಧಿನಿಯಮ 1894ರ 1) 5-ಎ ಪ್ರಕರಣದ (2ನೇ ಉಪ ಪ್ರಕರಣದ ಮತ್ತು 6(1ಎ)ಪ್ರಕರಣದ ಮೇರೆಗೆ 
ಜಿಲ್ಲಾಧಿಕಾರಿಯವರು ನೀಡಿರುವ ವರದಿಯನ್ನು ಪರಿಶೀಲಿಸಿದ ನಂತರ ಮೇಲೆ ನಿರ್ದಿಷ್ಟಪಡಿಸಿದ ಉದ್ದೇಶಕ್ಕಾಗಿ ಸದರಿ ಭೂಮಿಗಳನ್ನು ಆರ್ಜನೆ ಮಾಡಿಕೊಳ್ಳುವ ಅಗತ್ಯವಿದೆ ಎಂದು ಕರ್ನಾಟಕ ಸರ್ಕಾರಕ್ಕೆ ಮನದಟ್ಟಾಗಿರುವುದರಿಂದ 

ಮೇಲೆ ತಿಳಿಸಿದ ಉದ್ದೇಶಕ್ಕಾಗಿ ಭೂಮಿಗಳು ಅಗತ್ಯವಾಗಿವೆ ಎಂದು ಸದರಿ ಅಧಿನಿಯಮದ 6ನೇ ಪ್ರಕರಣದ ಮೇರೆಗೆ ಈ ಮೂಲಕ ಘೋಷಿಸಲಾಗಿದೆ. 

ವಿಶೇಷ ಭೂಸ್ವಾಧೀನಾಧಿಕಾರಿಗಳು, ಹೇಮಾವತಿ ನಾಲಾ ವಲಯ, ತುಮಕೂರು ಇವರನ್ನು ಸದರಿ ಭೂಮಿಗಳಿಗೆ ಸಂಬಂಧಿಸಿದಂತೆ ಇನ್ನು ಮುಂದೆ ಕೈಗೊಳ್ಳುವ ಎಲ್ಲಾ ವ್ಯವಹಾರಗಳ ಕುರಿತಂತೆ ಜಿಲ್ಲಾಧಿಕಾರಿಯವರ 
ಪ್ರಕಾರ್ಯಗಳನ್ನು ನಿರ್ವಹಿಸುವ ಸಲುವಾಗಿ ಸದರಿ ಭೂ ಆರ್ಜನೆ ಅಧಿನಿಯಮದ 3ನೇ ಪ್ರಕರಣದ (ಸಿ) ಖಂಡದ ಮೇರೆಗೆ ಈ ಮೂಲಕ ನೇಮಕ ಮಾಡಲಾಗಿದೆ. ಹಾಗೂ ಸದರಿ ಭೂಮಿಯ ಆರ್ಜನೆಗೆ ಸಂಬಂಧಿಸಿದ ಆದೇಶವನ್ನು 
ಪಡೆದುಕೊಳ್ಳಲು ಸದರಿ ಅಧಿನಿಯಮದ 7ನೇ ಪ್ರಕರಣದ ಮೇರೆಗೆ ನಿರ್ದೇಶನ ನೀಡಲಾಗಿದೆ. 

ಸದರಿ ಭೂಮಿಗಳ ನಕಾಶೆಯನ್ನು ಪರಿವೀಕ್ಷಣೆಗಾಗಿ ವಿಶೇಷ ಭೂಸ್ವಾಧೀನಾಧಿಕಾರಿಗಳು, ಹೇಮಾವತಿ ನಾಲಾ ವಲಯ, ತುಮಕೂರು ಇವರ ಕಛೇರಿಯಲ್ಲಿ ಇಡಲಾಗಿದೆ. 



























































ಅನುಸೂಚಿ 
ಜಿಲ್ಲೆ : ತುಮಕೂರು ತಾಲ್ಲೂಕು : ತುರುವೇಕೆರೆ ಹೋಬಳಿ : ಮಾಯಸಂದ್ರ ಗ್ರಾಮ : ಚಿಕ್ಕಪುರ, ಕೆರೆವಳಗೇರಹಳ್ಳಿ 
ಕ್ರ. ಖಾತೆದಾರರ ಹೆಸರು ಅನುಭವದಾರರ ಹೆಸರು ಸ.ನಂ. ತರಹೆ ಚೆಕ್ಕುಬಂದಿ ಭೂಸ್ವಾಧೀನದ ಜಮೀನಿನ 
ಸಂ. ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ವಿಸ್ತೀರ್ಣ ಆಕಾರ 
ಸ.ನಂ. ಸ.ನಂ. ಸ.ನಂ. ಸ.ನಂ. ಎ-ಗುಂ ರೂ-ಪೈ 
1 2 3 4 5 6 7 8 9 10 11 
1. ಗ್ರಾಮ : ಚಿಕ್ಕಪುರ 
1. | ಕೆಂಪಮ್ಮ ಕೋಂ ವಿಜಯಮ್ಮ ಹಾಳಪ್ಪಗೌಡ ಬಿನ್‌ ಕೆಂಪಮ್ಮ ಹಾಳಪ್ಪಗೌಡ, 85:3 ಖುಷ್ಕಿ 85:3 85:3 ಆರ್‌-3 85:3 0-08 0-24 
ಅಮಾಸೇಗೌಡ, ಬೆಟ್ಟರಾಜು ಬಿನ್‌ ಹುಚ್ಚಪ್ಪ, ಬೆಟ್ಟರಾಜು, ರಾಮೇಗೌಡ 
ರಾಮೇಗೌಡ ಬಿನ್‌ ಹುಚ್ಚಪ್ಪ 
2 ತಿಮಪ್ಪ ಬಿನ್‌ ಜವರೇಗೌಡ ದಾಸೇಗೌಡ ಬಿನ್‌ ತಿಮ್ಮಪ್ಪ, ದಾಸೇಗೌಡ 116:2 ಖುಷ್ಕಿ 116:2 ಗಡಿ 116:2 116:3 0-07 0-26 
ಜವರೇಗೌಡ 
3. ಗಿರಿಯಪ್ಪ ಬಿನ್‌ ತಿಮ್ಮಪ್ಪ, ಹಾಳಪ್ಪ ಬಿನ್‌ ತಿಮಪ್ಪ, ಗಿರಿಯಪ್ಪ, ಹಾಳಪ್ಪ, ಎನ್‌. 116:3 ಖುಷ್ಕಿ 116:2 ಗಡಿ 116:2 119:2 0-13 0-32 
ಎನ್‌. ಲಕ್ಷ್ಮಣ ಬಿನ್‌ ತಿಮ್ಮಪ್ಪ, ದಾಹಸೇಗೌಡ ಬಿನ್‌ ಲಕ್ಷ ಣ, ದಾಸೇಗೌಡ 
ಜವರೇಗೌಡ 
ಒಟ್ಟು ವಿಸ್ತೀರ್ಣ : ಆಕಾರ 0-28 0-82 
2. ಗ್ರಾಮ : ಕೆರೆವಳಗೇರಹಳ್ಳಿ 
4. | ಜಯಣ್ಣ ಬಿನ್‌ ಕೆಂಪಮ್ಮ ಜಯಮ್ಮ ಬಿನ್‌ ಮೂರ್ತಪ್ಪ ಜಯಣ್ಣ 61 ಖುಷ್ಕಿ "ಬಿ' 61 61 52 66 0-23 0-88 
ಖರಾಬು 
0-01 



































































































































೮೧೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ ನವೆಂಬರ್‌ ೩, ೨೦೦೫ ಭಾಗ - ೬ 
1 2 3 4 5 6 7 8 9 10 11 
5. | ಹುಚ್ಚಪ್ಪ ಬಿನ್‌ ಚಿಕ್ಕಯ್ಯ ಕೆಂಪಯ್ಯ ಬಿನ್‌ ಶಿವಣ್ಣ, ಹುಚ್ಚಪ್ಪ, ಕೆಂಪಯ್ಯ 62 ಖುಷ್ಕಿ 62 62 61 62 0-15 0-61 

ಮರಿಸ್ವಾಮಿಗೌಡ, ಕೆಂಪಯ್ಯ ಬಿನ್‌ ಹುಚ್ಚೇಗೌಡ, ಶಿವಣ್ಣ | ಕೆ.ಎಸ್‌. ಶಿವನಂಜಪ್ಪ, ಕೆಂಪಯ್ಯ 
ಬಿನ್‌ ಕೆಂಪಯ್ಯ, ಕೆ.ಹೆಚ್‌. ಮಹಾಲಿಂಗಯ್ಯ ಬಿನ್‌ 
ಪ:ಹುಚ್ಚೇಗೌಡ 
6. | ಕೆಂಪಮ್ಮ ಕೋಂ ಕೆಂಪೇಗೌಡ, ಜಯಣ್ಣ ಬಿನ್‌ ಕೆಂಪಮ್ಮ ಜಯಣ್ಣ 66 ಖುಷ್ಕಿ 66 66 61 67 0-04 0-17 
ಮೂರ್ತಗೌಡ ಖರಾಬು 0-02 
ಸ್ರ 
7. | ಧರಣೀಂದ್ರ ಬಿನ್‌ ಶಂಕರಚಾರ್‌ ನಂಜುಂಡಯ್ಯ ಬಿನ್‌ ಧರಣೀಂದ್ರ, ನಂಜುಂಡಯ್ಯ 67 ಖುಷ್ಕಿ 67 67 66 48 0-03 0-13 
ಚಿಕ್ಕೇಗೌಡ ಸೋಮಾಚಾರ್‌ ಬಿನ್‌ ರಾಜಚಾರ್‌ ಸೋಮಾಚಾರ್‌ 
ಭದ್ರಮ್ಮ ಕೋಂ ನಂಜುಂಡಯ್ಯ ಭದ್ರಮ್ಮ 71 ಖುಷ್ಕಿ 71 71 70 72 0-05 0-21 
ಪುಟ್ಟಯ್ಯ ಬಿನ್‌ ಕೆಂಪಯ್ಯ, ಶಿವಣ್ಣ ಬಿನ್‌ ಕೆಂಪಯ್ಯ ಪುಟ್ಟಯ್ಯ, ಶಿವಣ್ಣ 73 ಖುಷ್ಕಿ 73 ಗಡಿ 72 73 0-021/2 0-11 
ಒಟ್ಟು ವಿಸ್ತೀರ್ಣ : ಆಕಾರ 1-12` 2-11 
ಘೋಷ್ಟಾರೆ 
ಗ್ರಾಮ ಖುಷ್ಕಿ | ಒಟ್ಟು 
. | ಚಿಕ್ಕಪುರ 0-28 0-28 
2. | ಕೆರೆವಳಗೇರಹಳ್ಳಿ 1-121/, 1-121, 
ಜುಂಲಾ | 2-001 2-00], 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಪಿ.ಆರ್‌. 477 ಮೋಹನ್‌ ಕೌಜಲಗಿ 


ಭೂ ಆರ್ಜನೆ ಅಧಿನಿಯಮದ 6ನೇ ಪ್ರಕರಣದ ಮೇರೆಗೆ ಘೋಷಣೆ 
ಕ್ರಮಾಂಕ: ಕಂಇ 18 ಭೂಸ್ವಾಚ 2005, ದಿನಾಂಕ: 6ನೇ ಅಕ್ಟೋಬರ್‌ 2005 


ಸರ್ಕಾರದ ಉಪ ಕಾರ್ಯದರ್ಶಿ, ಕಂದಾಯ ಇಲಾಖೆ (ಪುನರ್‌ ವಸತಿ / ಭೂಮಾಪನ / ಭೂಸ್ವಾಧೀನ). 


ಈ ಮೂಲಕ ಅನುಸೂಚಿಯಲ್ಲಿ ನಿರ್ದಿಷ್ಟಪಡಿಸಿರುವ ಜಮೀನು ಸಾರ್ವಜನಿಕ ಉದ್ದೇಶಕ್ಕೆ ಅಂದರೆ ರಂಗಯ್ಯನದುರ್ಗ ಜಲಾಶಯದ ನೀರು ಮುಳುಗಡೆ ಪ್ರದೇಶ ಉದ್ದೇಶಕ್ಕೆ ಅಗತ್ಯವಾಗಿದೆ ಎಂದು ಚಿತ್ರದುರ್ಗ 
ಜಿಲ್ಲಾಧಿಕಾರಿಗಳವರ ಅಧಿಸೂಚನೆ ನಂ. ಎಲ್‌ಎಕ್ಕೂ:ಎಸ್‌ಆರ್‌:3104-05, ದಿ:14.7.2004, ಕ್ರಮ ಸಂಖ್ಯೆ ಅಧಿಸೂಚನೆಯಲ್ಲಿ ತಿಳಿಯಪಡಿಸಲಾಗಿದೆ. ಕರ್ನಾಟಕ ಸರ್ಕಾರದವರು 1961ನೇ ಸಾಲಿನ ಕರ್ನಾಟಕ ಅಧಿನಿಯಮ ಕ್ರಮ 
ಸಂಖ್ಯೆ:17 ರಲ್ಲಿ ತಿದ್ದುಪಡಿಯಾದ 1894ನೇ ಸಾಲಿನ ಭೂ ಸಂಗ್ರಹಣಾ ಅಧಿನಿಯಮ 1894ನೇ ಸಾಲಿನ ಕೇಂದ್ರ ಅಧಿನಿಯಮ (1)ರ 5(ಎ)ರ ಪ್ರಕರಣ ಉಪ ಪ್ರಕರಣದ(2)ರ ಮತ್ತು 6(1ಎ) ಪ್ರಕರಣದ ಮೇರೆಗೆ ಜಿಲ್ಲಾಧಿಕಾರಿಯವರು 
ಪರಿಶೀಲಿಸಿದ ನಂತರ ಸದರಿ ಜಮೀನುಗಳನ್ನು ಮೇಲೆ ಹೇಳಿದ ಉದ್ದೇಶಕ್ಕಾಗಿ ಸ್ವಾಧೀನಪಡಿಸಿಕೊಳ್ಳುವುದು ಅವಶ್ಯಕವೆಂದು ಪರಿಗಣಿಸಿದ್ದಾರೆ. 


ಸದರಿ ಭೂ ಸಂಗ್ರಣದ ಅಧಿನಿಯಮದ 6ನೇ ಪ್ರಕರಣದ ಮೇರೆಗೆ ಸದರಿ ಜಮೀನು ಮೇಲಿನ ಉದ್ದೇಶಕ್ಕೆ ಅಗತ್ಯವಾಗಿ ಬೇಕಾಗಿರುವುದೆಂದು ಈ ಮೂಲಕ ಘೋಷಿಸಲಾಗಿದೆ. 


ಸದರಿ ಭೂ ಸಂಗ್ರಹಣ ಅಧಿನಿಯಮದ 3ನೇ ಪ್ರಕರಣದ (ಸಿ) ಖಂಡದ ಮೇರೆಗೆ ಉಪವಿಭಾಗಾಧಿಕಾರಿ ಮತ್ತು ಭೂ ಅರ್ಜಿನ್‌ ಅಧಿಕಾರಿ, ಚಿತ್ರದುರ್ಗ ಉಪವಿಭಾಗ, ಚಿತ್ರದುರ್ಗ ಇವರನ್ನು ಜಮೀನಿನ ಬಗ್ಗೆ ಮುಂದಿನ 
ಎಲ್ಲಾ ಕಾನೂನು ಕ್ರಮಗಳನ್ನು ಕೈಗೊಳ್ಳಲು ಜಿಲ್ಲಾಧಿಕಾರಿಗಳವರ ಪ್ರಶಾಸನ ಕಾರ್ಯಗಳನ್ನು ನಿರ್ವಹಿಸುವಂತೆ ಈ ಮೂಲಕ ನಿಯಮಿಸಲಾಗಿದೆ ಮತ್ತು ಜಮೀನಿನ ಅಧಿಕೃತ ಸಂಗ್ರಹಣೆಗಾಗಿ ಆದೇಶಗಳನ್ನು ಪಡೆಯುವಂತೆ ಸದರಿ 
ಅಧಿನಿಯಮದ 7ನೇ ಪ್ರಕರಣದ ಮೇರೆಗೆ ನಿರ್ದೇಶಿಸಲಾಗಿದೆ. 
ಸದರಿ ಜಮೀನಿನ ನಕ್ಷೆಯನ್ನು ಪರಿಶೀಲನೆಗಾಗಿ ಉಪವಿಭಾಗಾಧಿಕಾರಿ ಮತ್ತು ಭೂ ಆರ್ಜನೆ ಅಧಿಕಾರಿ, ಚಿತ್ರದುರ್ಗ ಉಪವಿಭಾಗ, ಚಿತ್ರದುರ್ಗ ಇವರ ಕಾರ್ಯಾಲಯದಲ್ಲಿ ಇಡಲಾಗಿದೆ. 





ಭಾಗ - ೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ ನವೆಂಬರ್‌ ೩, ೨೦೦೫ ೮೧೩ 















































ಅನುಸೂಚಿ 
ಜಿಲ್ಲೆ : ಚಿತ್ರದುರ್ಗ ತಾಲ್ಲೂಕು : ಮೊಳಕಾಲೂು ಹೋಬಳಿ : ಕಸಬಾ ಗ್ರಾಮ : ಮಠದ ಜೋಗಿಹಳ್ಳಿ 
ಕ್ರ. | ಸ.ನಂ. ತರಹೆ ಖಾತೆದಾರರ ಹೆಸರು ಅನುಭವದಾರರ ಹೆಸರು ಚೆಕ್ಕುಬಂದಿ ಬೇಕಾದ ಜಮೀನಿನ ಅಂದಾಜು 
ಸಂ. ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ವಿಸ್ತೀರ್ಣ ಆಕಾರ 
ಎ-ಗುಂ ರೂ-ಪೈ 
1. 57 ಖುಷ್ಕಿ ಹೆಚ್‌.ಎಸ್‌. ಪದ್ಧಬಾಯಿ ಕೋಂ ಹೆಚ್‌.ಎಸ್‌. ಸಿದ್ದಪ್ಪ ರಿ.ಸ.ನಂ.50 ರಿ.ಸ.ನಂ.58 | ರಂಗಯ್ಯನ ದುರ್ಗ ಗ್ರಾಮದ ಗಡಿ ರಿ.ಸ.ನಂ.56 2-35 0-10 (ಪಿಕೆ) 1.88 
ಪಿ.ಆರ್‌. 478 ಉಪ ವಿಭಾಗಾಧಿಕಾರಿ ಮತ್ತು ಭೂಸ್ವಾಧೀನಾಧಿಕಾರಿ ಚಿತ್ರದುರ್ಗ ಉಪ-ವಿಭಾಗ, ಚಿತ್ರದುರ್ಗ 


ಜಿಲ್ಲಾಧಿಕಾರಿಗಳವರ ಕಾರ್ಯಾಲಯ, ತುಮಕೂರು ಜಿಲ್ಲೆ, ತುಮಕೂರು 
ಭೂಆರ್ಜನೆ ಅಧಿನಿಯಮ 4(1)ನೇ ಪ್ರಕರಣದ ಮೇರೆಗೆ ಅಧಿಸೂಚನೆ ಕ್ರಮಾಂಕ : ಎಲ್‌ಎಕ್ಕೂ:ಎಸ್‌ಆರ್‌:146/2005-2006, ದಿನಾಂಕ: 10ನೇ ಅಕ್ಟೋಬರ್‌ 2005 

ಇದರ ಅನುಸೂಚಿಯಲ್ಲಿ ನಿರ್ದಿಷ್ಟಪಡಿಸಿದ ಭೂಮಿಗಳು ಸಾರ್ವಜನಿಕ ಉದ್ದೇಶಕ್ಕಾಗಿ ಅಂದರೆ ಬೂದಿಬೆಟ್ಟ ಗ್ರಾಮದ ಬಳಿ ಹೊಸಕೆರೆ ನಿರ್ಮಾಣಕ್ಕಾಗಿ ಅಗತ್ಯವಾಗಿದೆಯೆಂದು ಜಿಲ್ಲಾಧಿಕಾರಿಗಳು, ತುಮಕೂರು ಜಿಲ್ಲೆ, 
ತುಮಕೂರು ಇವರಿಗೆ ಕಂಡು ಬಂದಿರುವುದರಿಂದ ಕರ್ನಾಟಕ ಕಾಯಿದೆ 33:1991ರ ಅನ್ವಯ ತಿದ್ದುಪಡಿಯಾದ ಕೇಂದ್ರ ಅಧಿನಿಯಮ 1894 ರ 4ನೇ ಪ್ರಕರಣದ (1ನೇ ಉಪಪ್ರಕರಣದ ಅನುಸಾರವಾಗಿ ಅದಕ್ಕೆ ಸಂಬಂಧಪಟ್ಟ 
ಎಲ್ಲರಿಗೂ ಆ ಬಗ್ಗೆ ಈ ಮೂಲಕ ನೋಟೀಸ್‌ಗಳನ್ನು ಕೊಡಲಾಗಿದೆ. ಹಾಗೂ ಜಿಲ್ಲಾಧಿಕಾರಿಗಳು, ತುಮಕೂರು ಜಿಲ್ಲೆ, ತುಮಕೂರುರವರು ಅಧಿನಿಯಮದ 42)ನೇ ಪ್ರಕರಣದ ಮೂಲಕ ಪ್ರದತ್ತವಾದ ಅಧಿಕಾರಗಳನ್ನು ಚಲಾಯಿಸಲು 
ಉಪವಿಭಾಗಾಧಿಕಾರಿಗಳು ಹಾಗೂ ಭೂಸ್ವಾಧೀನಾಧಿಕಾರಿಗಳು ಮಧುಗಿರಿ ಉಪ ವಿಭಾಗ, ಮಧುಗಿರಿ ಹಾಗೂ ಅವರ ಸಿಬ್ಬಂದಿ ಮತ್ತು ಕೆಲಸಗಾರರಿಗೆ ಈ ಮೂಲಕ ಅಧಿಕಾರ ನೀಡಿರುತ್ತಾರೆ. 

ಸದರಿ ಅಧಿನಿಯಮದ 3(ಸಿ) ಪ್ರಕರಣದ ಮೇರೆಗೆ ಜಿಲ್ಲಾಧಿಕಾರಿಗಳು, ತುಮಕೂರು ಜಿಲ್ಲೆ ತುಮಕೂರುರವರು ಅಧಿನಿಯಮ 5ಎ ಪ್ರಕರಣದ ಮೇರೆಗೆ ಜಿಲ್ಲಾಧಿಕಾರಿಯವರ ಪ್ರಕಾರ್ಯಗಳನ್ನು ನಿರ್ವಹಿಸಲು 
ಉಪವಿಭಾಗಾಧಿಕಾರಿಗಳು, ಮಧುಗಿರಿ ಇವರನ್ನು ನೇಮಕ ಮಾಡಿರುತ್ತಾರೆ. 

ಭೂಮಿಗಳಲ್ಲಿ ಹಿತಾಸಕ್ತಿ ಹೊಂದಿರುವ ಯಾವುದೇ ವ್ಯಕ್ತಿಯು ತನ್ನ ಆಕ್ಷೇಪಣೆಗಳು ಯಾವುದಾದರೂ ಇದ್ದರೆ ಅವುಗಳನ್ನು ಈ ಅಧಿಸೂಚನೆ ಪ್ರಕಟಗೊಂಡ ತಾರೀಖಿನಿಂದ 30 ದಿನಗಳ ಒಳಗಾಗಿ ಅಥವಾ ಅದಕ್ಕೆ ಮುಂಚೆ 
ಕರ್ನಾಟಕ ಕಾಯಿದೆ 33:1991 ರನ್ವಯ ತಿದ್ದುಪಡಿಯಾದ ಭೂಆರ್ಜನೆ ಕೇಂದ್ರ ಅಧಿನಿಯಮ 1894ರ (ಸಿ) ಪ್ರಕರಣದ ಮೇರೆಗೆ ಜಿಲ್ಲಾಧಿಕಾರಿಯವರ ಪ್ರಕಾರ್ಯಗಳನ್ನು ನಿರ್ವಹಿಸಲು ಉಪವಿಭಾಗಾಧಿಕಾರಿಗಳು, ಮಧುಗಿರಿ ಇವರಿಗೆ 
ಲಿಖಿತವಾಗಿ ಸಲ್ಲಿಸಬಹುದು. 

ಭೂರರ್ಜನೆ ಉದ್ದೇಶಕ್ಕಾಗಿ ಘೋಷಿತ ಭೂಮಿಗಳ ಮೇಲೆ ನಿಯೋಜಿತರಾದ ಯಾವನೇ ಮೋಜಣಿದಾರರ ಅಥವಾ ಇತರೆ ವ್ಯಕ್ತಿಗಳಿಗೆ ಅಡ್ಡಿಯನ್ನುಂಟು ಮಾಡಬಾರದೆಂದು ಪ್ರಕಟಿತ ಭೂಮಿಗಳಲ್ಲಿ ಹಿತಾಸಕ್ತಿ ಹೊಂದಿರುವ 
ಎಲ್ಲಾ ವ್ಯಕ್ತಿಗಳಿಗೆ ಈ ಮೂಲಕ ಎಚ್ಚರಿಕೆ ನೀಡಲಾಗಿದೆ. ಈ ಅಧಿಸೂಚನೆಯು ಪ್ರಕಟವಾದ ದಿನಾಂಕದ ನಂತರ ತುಮಕೂರು ಜಿಲ್ಲೆಯ ಜಿಲ್ಲಾಧಿಕಾರಿಯವರ ಅನುಮತಿಯಿಲ್ಲದೆ ಮಾರಾಟ, ಗುತ್ತಿಗೆ, ಅಡಮಾನ ವಿನಿಮಯದ ಮೂಲಕ 
ಅಥವಾ ಬೇರೆ ರೀತಿಯ ಮೂಲಕ ಪ್ರಕಟಿತ ಭೂಮಿಗಳ ವಿಲೇಗಾಗಿ ಮಾಡಿಕೊಂಡ ಯಾವುದೇ ಕರಾರುಗಳನ್ನು ಅಥವಾ ಅದರಲ್ಲಿ ಮಾಡಲಾದ ವೆಚ್ಚ ಅಥವಾ ಅಭಿವೃದ್ಧಿಗಳನ್ನು ಅಂತಿಮವಾಗಿ ಆರ್ಜನೆ ಮಾಡಿಕೊಳ್ಳಲಾಗುವ ಭೂಮಿಗಳ 
ಅಂತಹ ಭಾಗಗಳಿಗೆ ಪರಿಹಾರಕ್ಕಾಗಿ ನಿರ್ದರಣೆ ಮಾಡುವ ಅಧಿಕಾರಿಯು ಭೂ ಆರ್ಜನೆ ಅಧಿನಿಯಮದ (7ನೇ ಖಂಡದ) 2ನೇ ಪ್ರಕರಣದ ಮೇರೆಗೆ ಗಣನೆಗೆ ತೆಗೆದುಕೊಳ್ಳಬಾರದು. 

ಉಪವಿಭಾಗಾಧಿಕಾರಿಗಳು ಹಾಗೂ ಭೂಸ್ವಾಧೀನಾಧಿಕಾರಿಗಳು ಮಧುಗಿರಿ ಉಪ ವಿಭಾಗ, ಮಧುಗಿರಿ ಇವರ ಕಛೇರಿಯಲ್ಲಿ ಭೂಮಿಗಳ ಸ್ಥೂಲ ನಕ್ಷೆಯನ್ನು ಪರಿಶೀಲನೆಗೆ ಇಡಲಾಗಿದೆ. 




















ಅನುಸೂಚಿ 

ಜಿಲ್ಲೆ : ತುಮಕೂರು ತಾಲ್ಲೂಕು : ಕೊರಟಗೆರೆ ಹೋಬಳಿ : ಕಸಬಾ ಗ್ರಾಮ : ಕೊರಟಗೆರೆ 

ಕ್ರ. ಖಾತೆದಾರರ ಹೆಸರು ಅನುಭವದಾರರ ಹೆಸರು ಸ.ನಂ. ತರಹೆ ವಿಸ್ತೀರ್ಣ ಆಕಾರ ಚಿಕ್ಕುಬಂದಿ 

ಸಂ. ಎ-ಗುಂ ರೂಪೆ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ 

1 2 3 4 5 6 7 8ಎ 8ಬಿ 8ಸಿ 8ಡಿ 

ಗ್ರಾಮ : ಬೂದಿಬೆಟ್ಟ 

1. | ತಿಪ್ಪಯ್ಯ ಬಿನ್‌ ಹನುಮಂತಪ್ಪ, ತಿಪ್ಪಯ್ಯ, ಜಯರಾಮ 4/9 ಖುಷ್ಕಿ 1-30 0-076 ಗ್ರಾಮಠಾಣಾ ಸ.ನಂ. 9/2 ಸ.ನಂ. 49ರ 601 ರ 

ಜಯರಾಮ ಬಿನ್‌ ರಾಮಪ್ಪ ಉಳಿಕೆ ಜಾಗ ಮುಳುಗಡೆ 
ಜಾಗ 

2. | ಡಿ. ಚಿಂದ್ರಶೇಖರ್‌ ಬಿನ್‌ ಡಿ. ಚಂದ್ರಶೇಖರ್‌ ಬಿ.ಎಂ. ಬಸಪ್ಪ 60/1 ಖುಷ್ಕಿ 5-00 2-16 ಸ.ನಂ. 60/2 | ಸ.ನಂ. 92 ರ | ಸ.ನಂ. 49ರ ಸ.ನಂ. 
ದೊಡ್ಡಮರಿಯಪ್ಪ ಬಿ.ಎಂ. ಬಸಪ್ಪ ಮಲ್ಲಜ್ಜಣ್ಣ ದೊಡ್ಡಕ್ಕ ಮುಳುಗಡೆ ಮುಳುಗಡೆ 60/1ರ 
ಬಿನ್‌ ಮಲ್ಲಜಪ್ಪ ಮಲ್ಲಜ್ಜಣ್ಣ ಬಿನ್‌ ಜಾಗ ಜಾಗ ಉಳಿಕೆ ಜಾಗ 
ಮರುಳಪ್ಪ 












































೮೧೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ ನವೆಂಬರ್‌ ೩, ೨೦೦೫ ಭಾಗ - ೬ 














1 2 3 4 5 6 7 8ಎ 8ಬಿ 8ಸಿ 8ಡಿ 
ಗ್ರಾಮ : ರಾಚಮಾರನಹಳ್ಳಿ 
3. | ಮಾರಪ್ಪ, ನಲ್ಲಮಾರಪ್ಪ, ಪಾಲಯ್ಯ, ಈರಪ್ಪ, | ಪಾಲಯ್ಯ, ಸಣ್ಣಯ್ಯ, ಬೊಮ್ಮದಿಂಗಯ್ಯ, 9/1 ಖುಷ್ಕಿ 9-05 | 3-56 ಸ.ನಂ. 9/2 ಸ.ನಂ. 16 ಸ.ನಂ. 911ರ ಸ.ನಂ. 10 
ಬೊಮ್ಮಯ್ಯ, ಬೊಮಲ್ರಿಂಗಯ್ಯ ಬಿನ್‌ ಬುಡ್ಡಯ್ಯ, ಬೊಮ್ಮಯ್ಯ, ಆರ್‌. ಮಾರಪ್ಪ, ಉಳಿಕೆ ಜಾಗ 


ನಲ್ಲಮಾರಪ್ಪ, ಆರ್‌. ಮಾರಪ್ಪ ಬಿನ್‌ ಬಡಪ್ಪ | ಹನುಮಂತರಾಯಪ್ಪ 
ಹನುಮಂತರಾಯಪ್ಪ ಬಿನ್‌ ಬಡಪ್ಪ 





ಗ್ರಾಮ : ರಾಚಮಾರನಹಳ್ಳಿ 





ಬ್‌ 
4. | ಸಣ್ಣನಿಂಗಪ್ಪ ಬಿನ್‌ ಬೋಡಮಾರಯ್ಯ ಸಣ್ಣ ನಿಂಗಪ್ಪ ನಾಗಯ್ಯ 92 | ಖುಷ್ಕಿ | 4-20 | 1-76 | ಸ.ನಂ. 601 | ಸ.ನಂ. 91ರ | ಸ.ನಂ.92 ರ | ಸ.ನಂ. 10 
ನಾಗಯ್ಯ ಬಿನ್‌ ಪಾಲಯ್ಕ ಮತ್ತು 49ರ ಮುಳುಗಡೆ | ಉಳಿಕೆ ಜಾಗ 
ಮುಳುಗಡೆ ಜಾಗ ಜಾಗ 






































ಒಟ್ಟು | ಖುಷ್ಕಿ | 20-15 





ಎಸ್‌.ಆರ್‌. ಉಮಾಶಂಕರ್‌ 
ಪಿ.ಆರ್‌. 479 ಜಿಲ್ಲಾಧಿಕಾರಿಗಳು, ತುಮಕೂರು ಜಿಲ್ಲೆ, ತುಮಕೂರು. 
ಕಂದಾಯ ಸಚಿವಾಲಯ 
ಭೂಸ್ವಾಧೀನ ಅಧಿನಿಯಮದ 6(1)ನೇ ಪ್ರಕರಣದ ಮೇರೆಗೆ ಘೋಷಣೆ ಕ್ರಮಾಂಕ: ಕಂಇ 130 ಭೂಸ್ವಾತು 2004, ದಿನಾಂಕ: 7ನೇ ಅಕ್ಟೋಬರ್‌ 2005 

ಇದರ ಅನುಸೂಚಿಯಲ್ಲಿ ನಿರ್ದಿಷ್ಟಪಡಿಸಿದ ಭೂಮಿಗಳು ಒಂದು ಸಾರ್ವಜನಿಕ ಉದ್ದೇಶಕ್ಕಾಗಿ ಎಂದರೆ ಹೇಮಾವತಿ ನಾಲೆಗಾಗಿ ಅಗತ್ಯವಾಗಿದ್ದವು ಎಂದು ತುಮಕೂರು ಜಿಲ್ಲೆಯ ಜಿಲ್ಲಾಧಿಕಾರಿಯವರು ಭೂಸ್ವಾಧೀನ ಕಾಯ್ದೆ 
1894ರ ಕಲಂ 4(1)ರ ಮೇರೆಗೆ ಅಧಿಸೂಚನೆ ಕ್ರಮಾಂಕ : ಎಲ್‌ಎಕ್ಕೂ ಎಸ್‌ಆರ್‌ 59/2004-05 ದಿನಾಂಕ: 3.6.2004ರ ಅಧಿಸೂಚನೆಯಲ್ಲಿ ಅಧಿಸೂಚಿಸಲಾಗಿದ್ದುದರಿಂದ, 

ಮತ್ತು ಕರ್ನಾಟಕ ಕಾಯ್ದೆ 33:1991 ರನ್ವಯ ತಿದ್ದುಪಡಿಯಾದ ಭೂ ಆರ್ಜನೆ ಅಧಿನಿಯಮ 1894ರ (ಕೇಂದ್ರ ಅಧಿನಿಯಮ 1894ರ 1) 5-ಎ ಪ್ರಕರಣದ (2)ನೇ ಉಪ ಪ್ರಕರಣದ ಮತ್ತು 6(1ಎ)ಪ್ರಕರಣದ ಮೇರೆಗೆ 
ಜಿಲ್ಲಾಧಿಕಾರಿಯವರು ನೀಡಿರುವ ವರದಿಯನ್ನು ಪರಿಶೀಲಿಸಿದ ನಂತರ ಮೇಲೆ ನಿರ್ದಿಷ್ಟಪಡಿಸಿದ ಉದ್ದೇಶಕ್ಕಾಗಿ ಸದರಿ ಭೂಮಿಗಳನ್ನು ಆರ್ಜನೆ ಮಾಡಿಕೊಳ್ಳುವ ಅಗತ್ಯವಿದೆ ಎಂದು ಕರ್ನಾಟಕ ಸರ್ಕಾರಕ್ಕೆ ಮನದಟ್ಟಾಗಿರುವುದರಿಂದ 

ಮೇಲೆ ತಿಳಿಸಿದ ಉದ್ದೇಶಕ್ಕಾಗಿ ಭೂಮಿಗಳು ಅಗತ್ಯವಾಗಿವೆ ಎಂದು ಸದರಿ ಅಧಿನಿಯಮದ 6ನೇ ಪ್ರಕರಣದ ಮೇರೆಗೆ ಈ ಮೂಲಕ ಘೋಷಿಸಲಾಗಿದೆ. 

ವಿಶೇಷ ಭೂಸ್ವಾಧೀನಾಧಿಕಾರಿಗಳು, ಹೇಮಾವತಿ ನಾಲಾ ವಲಯ, ತುಮಕೂರು ಇವರನ್ನು ಸದರಿ ಭೂಮಿಗಳಿಗೆ ಸಂಬಂಧಿಸಿದಂತೆ ಇನ್ನು ಮುಂದೆ ಕೈಗೊಳ್ಳುವ ಎಲ್ಲಾ ವ್ಯವಹಾರಗಳ ಕುರಿತಂತೆ ಜಿಲ್ಲಾಧಿಕಾರಿಯವರ 
ಪ್ರಕಾರ್ಯಗಳನ್ನು ನಿರ್ವಹಿಸುವ ಸಲುವಾಗಿ ಸದರಿ ಭೂ ಆರ್ಜನೆ ಅಧಿನಿಯಮದ 3ನೇ ಪ್ರಕರಣದ (ಸಿ) ಖಂಡದ ಮೇರೆಗೆ ಈ ಮೂಲಕ ನೇಮಕ ಮಾಡಲಾಗಿದೆ. ಹಾಗೂ ಸದರಿ ಭೂಮಿಯ ಆರ್ಜನೆಗೆ ಸಂಬಂಧಿಸಿದ ಆದೇಶವನ್ನು 
ಪಡೆದುಕೊಳ್ಳಲು ಸದರಿ ಅಧಿನಿಯಮದ 7ನೇ ಪ್ರಕರಣದ ಮೇರೆಗೆ ನಿರ್ದೇಶನ ನೀಡಲಾಗಿದೆ. 

ಸದರಿ ಭೂಮಿಗಳ ನಕಾಶೆಯನ್ನು ಪರಿವೀಕ್ಷಣೆಗಾಗಿ ವಿಶೇಷ ಭೂಸ್ವಾಧೀನಾಧಿಕಾರಿಗಳು, ಹೇಮಾವತಿ ನಾಲಾ ವಲಯ, ತುಮಕೂರು ಇವರ ಕಛೇರಿಯಲ್ಲಿ ಇಡಲಾಗಿದೆ. 






































ಅನುಸೂಚಿ 
ಜಿಲ್ಲೆ : ತುಮಕೂರು ತಾಲ್ಲೂಕು : ತುರುವೇಕೆರೆ ಹೋಬಳಿ : ಕಸಬಾ ಗ್ರಾಮ : ಮಾದಿಹಳ್ಳಿ 
ಕ್ರ. ಖಾತೆದಾರರ ಹೆಸರು ಅನುಭವದಾರರ ಹೆಸರು ಸ.ನಂ. ತರಹೆ ಚಿಕ್ಕುಬಂದಿ ಭೂಸ್ತಾಧೀನದ ಜಮೀನಿನ 
ಸಂ. ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ವಿಸ್ತೀರ್ಣ ಆಕಾರ 
ಸ.ನಂ. ಸ.ನಂ. ಸ.ನಂ. ಸ.ನಂ. ಎ-ಗುಂ ರೂ-ಪೈ 
1 2 3 4 5 6 7 8 9 10 11 
1. | ಬಸವಯ್ಯ ಬಿನ್‌ ಹುಚ್ಚೇಗೌಡ ಕುಮಾರ್‌ ಬಿನ್‌ ಡಿ. ಬಸವಯ್ಯ, ಕುಮಾರ 58:1ಬಿ ಖುಷ್ಕಿ ದ್ವಾರನಹಳ್ಳಿ | 58:1ಎ2 | 58:1ಎ2 58:2ಬಿ 0-06 0-20 
ನರಸಿಂಹಯ್ಯ ಗಡಿ ಉಳಿಕೆ 
2. | ಮಹದೇವಪ್ಪ ಬಿನ್‌ ಬಸವಲಿಂಗಪ್ಪ ಗಂಗಣ್ಣ ಬಿನ್‌ ಮಹದೇವಪ್ಪ, ಗಂಗಣ್ಣ, 58:2ಎ ಖುಷ್ಕಿ 58:1ಬಿ 58:1ಎ2 | 58:1ಎ2 58:2ಬಿ 0-13 0-34 
ಹುಚ್ಚೇಗೌಡ, ಶಿವಲಿಂಗಯ್ಯ ಬಿನ್‌ ಗುರುನಂಜಯ್ಯ ಶಿವಲಿಂಗಯ್ಯ, ನಂಜಮ್ಮ ಉಳಿಕೆ ಉಳಿಕೆ 
ನಂಜಮ್ಮ ಕೋಂ ಗುರುನಂಜಯ್ಯ 























ಭಾಗ - ೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ ನವೆಂಬರ್‌ ೩, ೨೦೦೫ ೮೧೫ 











































































































1 2 3 4 5 6 7 8 9 10 11 
3. ತಮ್ಮಯ್ಯ ಬಿನ್‌ ಹುಚ್ಚೇಗೌಡ ತಿಮ್ಮಯ್ಯ 58:2ಬಿ ಖುಷ್ಕಿ 58:2ಬಿ 58:2ಎ 58:1ಎ, 58:2ಎ 0-10 0-29 
ಎ-ಖರಾಬ್‌ ಉಳಿಕೆ 1ಬಿ 
4. ಗಂಗಣ್ಣ ಬಿನ್‌ ನರಸಿಂಹಯ್ಯ ಗಂಗಣ್ಣ 59:1 ಖುಷ್ಕಿ 59:2 60:1 58:2ಬಿ 59:1ಉಳಿಕೆ 0-28 0-66 
5. | ಮಹದೇವಪ್ಪ ಬಿನ್‌ ಬಸವಲಿಂಗಪ್ಪ ಮಹದೇವಪ್ಪ 59:2 ಖುಷ್ಕಿ 59:3 59:1 58:2ಎ 59:2 0-09 0-33 
ಬಿ ಖರಾಬು 
ಎ ಖರಾಬು 
6. | ನಾಗರಾಜು ಬಿನ್‌ ನಂಜಪ್ಪ ನಾಗರಾಜು 69 ಖುಷ್ಕಿ 69 ಉಳಿಕೆ 68:2 ಕಳ್ಳನಕೆರೆ 68:2 0-09 0-33 
ಗಡಿ 
7. | ಶಿವಕುಮಾರ್‌ ಬಿನ್‌ ವೀರಣ್ಣಯ್ಯ, ರುದ್ರಪ್ಪ ಬಿನ್‌ ವೀರಣ್ಣಯ್ಯ, ಶಿವಕುಮಾರ್‌, ರುದ್ರಪ್ಪ, 59:3 ಖುಷ್ಕಿ 59:4 59:2 59:2ಬಿ ಉಳಿಕೆ 0-03 0-07 
ಸಿದ್ದಲಿಂಗರಾಧ್ಯ ಬಿನ್‌ ವೀರಣ್ಣಯ್ಯ, ಶಿವಕುಮಾರ್‌ ಬಿನ್‌ ವೀರಣ್ಣಯ್ಯ | ದಕ್ಷಿಣಮೂರ್ತಿ, 
ಸಿದ್ದಲಿಂಗಾರಾಧ್ಯ 
8. | ನರಸಿಂಹಯ್ಯ ಬಿನ್‌ ಕದರಯ್ಯ ನಂಜಮ್ಮ ಕೋಂ ಡಿ.ಕೆ. ಬಸವೇಗೌಡ | ನರಸಿಂಹಯ್ಯ, ನಂಜಮ್ಮ 59:6 ಖುಷ್ಕಿ ಉಳಿಕೆ ಉಳಿಕೆ 59:1,2 64 0-03 0-11 
ಎಂ. ಕೃಷ್ಣಯ್ಯ ಎ ಖರಾಬು 
9. | ಬಸಮ್ಮ ಕೋಂ ಭೈರಪ್ಪ ಬಸಮ್ಮ 68:1 ಖುಷ್ಠಿ 66 68:2 ಗಡಿ 68:1 0-08 0-29 
10. | ಡಿ.ಪಿ. ಜಗದೀಶ್‌ ಬಿನ್‌ ಪುಟ್ಟಬಸಪ್ಪ, ಕೆ.ಬಿ. ನಂಜಪ್ಪ ಬಿನ್‌ ಬೈರಪ್ಪ | ಡಿ.ಪಿ. ಜಗದೀಶ್‌ 68:2 ಖುಷ್ಠಿ 68:2 68:2 68:1 68:2 0-12 0-51 
11. | ನಂಜಮ್ಮ ಕೋಂ ಹುಚ್ಚಲಕ್ಕಯ್ಯ, ಸಿದ್ದಲಿಂಗಾರಾಧ್ಯ ಬಿನ್‌ ವೀರಣ್ಣಯ್ಯ, | ನಂಜಮ್ಮ ಸಿದ್ದಲಿಂಗಾರಾಧ್ಯ 64 ಖುಷ್ಕಿ ಉಳಿಕೆ ಉಳಿಕೆ 59:6 ಉಳಿಕೆ 1-27 
ಗಂಗಾಧರಯ್ಯ ಬಿನ್‌ ದತ್ತು ತಾಯಿ ರಂಗಮ್ಮ ನಂಜಮ್ಮ ಕೋಂ ಗಂಗಾಧರಯ್ಯ, ನಂಜಮ್ಮ ದ್ಯಾರನಹ 
ಮತ್ತು ಹುಚ್ಚಲಕ್ಕಯ್ಯ, ಬ್ಯಾಟಪ್ಪ ಬಿನ್‌ ಕರಿಯಪ್ಪ ಮಾದಪ್ಪ ಬಿನ್‌ ರಾಮಕೃಷ್ಣ, ಮಾದಪ್ಪ, ಳ್ಳಿ ಗಡಿ 
ನಂಜೇಗೌಡ, ಬೈರಪ್ಪ ಬಿನ್‌ ಬೆಟ್ಟರಂಗಯ್ಯ, ನಂಜೇಗೌಡ ಬಿನ್‌ ಬ್ಯಾಟಪ್ಪ, ಭೈರಪ್ಪ, 
ಜವರೇಗೌಡ, ರಾಮಕೃಷ್ಣ ಬಿನ್‌ ಭೈರಪ್ಪ, ಸಣ್ಣನಿಂಗಯ್ಯ, ಸಿದ್ದಪ್ಪ, ನಂಜೇಗೌಡ, ಸಿದ್ದಪ್ಪ, 
ಬ್ಯಾಟಪ್ಪ ಬಿನ್‌ ಕರಿಯಪ್ಪ, ರಂಗಯ್ಯ ರಂಗಯ್ಯ 
ಒಟ್ಟು ವಿಸ್ತೀರ್ಣ 4-08 3-13 
ಘೋಷ್ಟಾರೆ 
ಗ್ರಾಮ ಖುಷ್ಕಿ ಎ ಖರಾಬು ಬಿ ಖರಾಬು ಜುಂಲಾ 
1. | ಮಾದಿಹಳ್ಳಿ 2-30 1-18 ದ 4-08 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಪಿ.ಆರ್‌. 481 ಮೋಹನ್‌ ಕೌಜಲಗಿ 


ಸರ್ಕಾರದ ಉಪ ಕಾರ್ಯದರ್ಶಿ, ಕಂದಾಯ ಇಲಾಖೆ (ಪುನರ್‌ ವಸತಿ / ಭೂಮಾಪನ / ಭೂಸ್ವಾಧೀನ). 
ಕಂದಾಯ ಸಚಿವಾಲಯ 
ಭೂಸ್ವಾಧೀನ ಅಧಿನಿಯಮದ 6(1)ನೇ ಪ್ರಕರಣದ ಮೇರೆಗೆ ಘೋಷಣೆ ಕ್ರಮಾಂಕ: ಕಂಇ 21 ಭೂಸ್ವಾತು 2005, ದಿನಾಂಕ: 7ನೇ ಅಕ್ಟೋಬರ್‌ 2005 

ಇದರ ಅನುಸೂಚಿಯಲ್ಲಿ ನಿರ್ದಿಷ್ಟಪಡಿಸಿದ ಭೂಮಿಗಳು ಒಂದು ಸಾರ್ವಜನಿಕ ಉದ್ದೇಶಕ್ಕಾಗಿ ಎಂದರೆ ಹೇಮಾವತಿ ನಾಲೆಗಾಗಿ ಅಗತ್ಯವಾಗಿದ್ದವು ಎಂದು ತುಮಕೂರು ಜಿಲ್ಲೆಯ ಜಿಲ್ಲಾಧಿಕಾರಿಯವರು ಭೂಸ್ವಾಧೀನ ಕಾಯ್ದೆ 
1894ರ ಕಲಂ 4(1)ರ ಮೇರೆಗೆ ಅಧಿಸೂಚನೆ ಕ್ರಮಾಂಕ : ಎಲ್‌ಎಕ್ಕೂ ಎಸ್‌ಆರ್‌ 83/2004-05 ದಿನಾಂಕ: 16.12.2004ರ ಅಧಿಸೂಚನೆಯಲ್ಲಿ ಅಧಿಸೂಚಿಸಲಾಗಿದ್ದುದರಿಂದ, 

ಮತ್ತು ಕರ್ನಾಟಕ ಕಾಯ್ದೆ 33:1991 ರನ್ವಯ ತಿದ್ದುಪಡಿಯಾದ ಭೂ ಆರ್ಜನೆ ಅಧಿನಿಯಮ 1894ರ (ಕೇಂದ್ರ ಅಧಿನಿಯಮ 1894ರ 1) 5-ಎ ಪ್ರಕರಣದ (2)ನೇ ಉಪ ಪ್ರಕರಣದ ಮತ್ತು 6(1ಎ)ಪ್ರಕರಣದ ಮೇರೆಗೆ 
ಜಿಲ್ಲಾಧಿಕಾರಿಯವರು ನೀಡಿರುವ ವರದಿಯನ್ನು ಪರಿಶೀಲಿಸಿದ ನಂತರ ಮೇಲೆ ನಿರ್ದಿಷ್ಟಪಡಿಸಿದ ಉದ್ದೇಶಕ್ಕಾಗಿ ಸದರಿ ಭೂಮಿಗಳನ್ನು ಆರ್ಜನೆ ಮಾಡಿಕೊಳ್ಳುವ ಅಗತ್ಯವಿದೆ ಎಂದು ಕರ್ನಾಟಕ ಸರ್ಕಾರಕ್ಕೆ ಮನದಟ್ಟಾಗಿರುವುದರಿಂದ 

ಮೇಲೆ ತಿಳಿಸಿದ ಉದ್ದೇಶಕ್ಕಾಗಿ ಭೂಮಿಗಳು ಅಗತ್ಯವಾಗಿವೆ ಎಂದು ಸದರಿ ಅಧಿನಿಯಮದ 6ನೇ ಪ್ರಕರಣದ ಮೇರೆಗೆ ಈ ಮೂಲಕ ಘೋಷಿಸಲಾಗಿದೆ. 


೮೧೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ ನವೆಂಬರ್‌ ೩, ೨೦೦೫ ಭಾಗ - ೬ 





ವಿಶೇಷ ಭೂಸ್ವಾಧೀನಾಧಿಕಾರಿಗಳು, ಹೇಮಾವತಿ ನಾಲಾ ವಲಯ, ತುಮಕೂರು ಇವರನ್ನು ಸದರಿ ಭೂಮಿಗಳಿಗೆ ಸಂಬಂಧಿಸಿದಂತೆ ಇನ್ನು ಮುಂದೆ ಕೈಗೊಳ್ಳುವ ಎಲ್ಲಾ ವ್ಯವಹಾರಗಳ ಕುರಿತಂತೆ ಜಿಲ್ಲಾಧಿಕಾರಿಯವರ 


ಪ್ರಕಾರ್ಯಗಳನ್ನು ನಿರ್ವಹಿಸುವ ಸಲುವಾಗಿ ಸದರಿ ಭೂ ಆರ್ಜನೆ ಅಧಿನಿಯಮದ 3ನೇ ಪ್ರಕರಣದ (ಸಿ) ಖಂಡದ ಮೇರೆಗೆ ಈ ಮೂಲಕ ನೇಮಕ ಮಾಡಲಾಗಿದೆ. ಹಾಗೂ ಸದರಿ ಭೂಮಿಯ ಆರ್ಜನೆಗೆ ಸಂಬಂಧಿಸಿದ ಆದೇಶವನ್ನು 
ಪಡೆದುಕೊಳ್ಳಲು ಸದರಿ ಅಧಿನಿಯಮದ 7ನೇ ಪ್ರಕರಣದ ಮೇರೆಗೆ ನಿರ್ದೇಶನ ನೀಡಲಾಗಿದೆ. 


ಸದರಿ ಭೂಮಿಗಳ ನಕಾಶೆಯನ್ನು ಪರಿವೀಕ್ಷಣೆಗಾಗಿ ವಿಶೇಷ ಭೂಸ್ವಾಧೀನಾಧಿಕಾರಿಗಳು, ಹೇಮಾವತಿ ನಾಲಾ ವಲಯ, ತುಮಕೂರು ಇವರ ಕಛೇರಿಯಲ್ಲಿ ಇಡಲಾಗಿದೆ. 













































































ಅನುಸೂಚಿ 
ಜಿಲ್ಲೆ : ತುಮಕೂರು ತಾಲ್ಲೂಕು : ತುರುವೇಕೆರೆ ಹೋಬಳಿ : ದಂಡಿನಶಿವರ ಗ್ರಾಮ : ರಾಘದೇವನಹಳ್ಳಿ 
ಕ್ರ. ಖಾತೆದಾರರ ಹೆಸರು ಅನುಭವದಾರರ ಹೆಸರು ಸ.ನಂ. ತರಹೆ ಚೆಕ್ಕುಬಂದಿ ಭೂಸ್ವಾಧೀನದ ಜಮೀನಿನ 
ಸಂ. ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ವಿಸ್ತೀರ್ಣ ಆಕಾರ 
ಸ.ನಂ. ಸ.ನಂ. ಸ.ನಂ. ಸ.ನಂ. ಎ-ಗುಂ ರೂ-ಪೈ 
1. | ಡಿ.ಎಸ್‌. ಜಯದೇವಪ್ಪ, ಸಿದ್ರಾಮಯ್ಯ ಬಿನ್‌ ಡಿ.ಎಸ್‌. ಜಯದೇವಪ್ಪ 65:1 ಖುಷ್ಕಿ 65:1 63 65:1 65:1 0-02 0-62 
ನಂಜೇಗೌಡ ಭಾಗಾಯ್ಕು 0-05 
2. | ಡಿ.ಎಸ್‌. ಜಯದೇವಪ್ಪ ಬಿನ್‌ ಸಿದ್ದನಂಜಪ್ಪ ಡಿ.ಎಸ್‌. ಜಯದೇವಪ್ಪ 159 ಖುಷ್ಕಿ 64 164 159,164 159 1-24 2-03 
3. ಡಿ. ಶಿವಪ್ರಸಾದ್‌ ಬಿನ್‌ ಜಯದೇವಪ್ಪ ಡಿ. ಸಿವಪ್ರಸಾದ್‌ 163 ಖುಷ್ಕಿ 163 63 64 164 0-14 0-48 
ಒಟ್ಟು 2-05 3-19 
ಘೋಷ್ಟಾರೆ 
ಒಟ್ಟು ಖುಷ್ಕಿ 2-00 
ಒಟ್ಟು ಭಾಗಾಯ್ತು 0-05 
ಜುಮ್ಲಾ 2-05 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಪಿ.ಆರ್‌. 485 


ಮೋಹನ್‌ ಕೌಜಲಗಿ 
ಸರ್ಕಾರದ ಉಪ ಕಾರ್ಯದರ್ಶಿ, ಕಂದಾಯ ಇಲಾಖೆ (ಪುನರ್‌ ವಸತಿ / ಭೂಮಾಪನ / ಭೂಸ್ವಾಧೀನ). 
ಕಂದಾಯ ಇಲಾಖೆ 
ಭೂಸ್ವಾಧೀನ ಕಾಯ್ದೆ 48(1) ರನ್ವಯ ಅಧಿಸೂಚನೆ ಸಂಖ್ಯೆ: ಕಂಇ 49 ಎಕ್ಯೂಬಿ 2004, ದಿನಾಂಕ: 20ನೇ ಅಕ್ಟೋಬರ್‌, 2005 
ಬೆಂಗಳೂರು ಪೂರ್ವ ತಾಲ್ಲೂಕು ಕೃಷ್ಣರಾಜಪುರ ಹೋಬಳಿ ಹೂಡಿ ಗ್ರಾಮದ ಸರ್ವೆ ನಂ.23ರಲ್ಲಿ 4.00 ಎಕರೆ ಜಮೀನನ್ನು 220 ಕೆ.ವಿ. ಸ್ಟೇಷನ್‌ ನಿರ್ಮಾಣದ ಉದ್ದೇಶಕ್ಕೆ ಕರ್ನಾಟಕ ವಿದ್ಯುಚಕ್ಕಿ ಮಂಡಳಿ, ಬೆಂಗಳೂರು 


"ವಂ 
ಇವರ ಪರವಾಗಿ ಭೂಸ್ವಾಧೀನ ಕಾಯ್ದೆ ಕಲಂ 6(1) ಘೋಷಣೆಯನ್ನು ಸರ್ಕಾರದ ಅಧಿಸೂಚನೆ ಸಂಖ್ಯೆ: ಆರ್‌ಡಿ 155 ಎಕ್ಕೂಬಿ 78 ದಿನಾಂಕ: 22.05.78 ರಂದು ಹೊರಡಿಸಿದ್ದು ಮತ್ತು ಕರ್ನಾಟಕ ರಾಜ್ಯ ಪತ್ರದಲ್ಲಿ ದಿನಾಂಕ: 
07.06.78ರಂದು ಪ್ರಕಟಿಸಲಾಗಿದೆ. 


ಸದರಿ ಜಮೀನಿಗೆ ಕಲಂ 1602) ಅಧಿಸೂಚನೆ ಹೊರಡಿಸಿರುವುದಿಲ್ಲ. ಜಮೀನು ಭೂಮಾಲೀಕರ ವಶದಲ್ಲಿ ಇರುತ್ತದೆ. ಭೂ ಕೋರಿಕೆ ಸಂಸ್ಥೆಯವರು ಠೇವಣಿ ಇರಿಸಿದ ಹಣವನ್ನು ಹಿಂದಕ್ಕೆ ಪಡೆದಿರುತ್ತಾರೆ. ಸದರಿ 
ಜಮೀನನ್ನು ಭೂ ಕೋರಿಕೆ ಸ ಚಾ ಕರ್ನಾಟಕ ವಿದ್ಯುಚ್ಛಕ್ತಿ ಮಂಡಳಿ, `ಬೆಂಗಳೂರು ಇವರು ಹೂಡಿ ಗ್ರಾಮದ ಭೂಸ್ವಾಧೀನವಾಗಿರುವ ಸರ್ವೆ ನಂ” 23 ರಲ್ಲಿಯ 4.00 ಎಕರೆ ಜಮೀನಿಗೆ 'ಭೂ ಪರಿಹಾರವನ್ನು ನೀಡಿಲ್ಲವೆಂದು 
ಹಾಗೂ ಜಮೀನನ್ನು ಸಂಸ್ಥೆಯ ಫರ್ದಿಗೆ ಪಡೆಯದೇ ಇರುವುದರಿಂದ ಸದರಿ ಸಂಸ್ಥೆಗೆ ಈ ಜಮೀನಿನ ಅಗತ್ಯತೆ ಇರುವುದಿಲ್ಲವೆಂದು ತಿಳಿಸಿರುತ್ತಾರೆ. ಮುಖ್ಯ ಇಂಜಿನಿಯರ್‌ (ವಿದ್ಯುಚ್ಛಕ್ತಿ ಇವರ ವರದಿಯ ಮೇರೆಗೆ 1894ರ 


ಭೂಸ್ವಾಧೀನ ಕಾಯ್ದೆ ಕಲರಿ pe ಪ್ರಕಾರ ಕೆಳಕಂಡ ಅನುಸೂಚಿಯಲ್ಲಿ ತೋರಿಸಿರುವ ಜಮೀನುಗಳನ್ನು ಭೂ "ಸ್ವಾಧೀನ ಅಧಿನಿಯಮದ ಕಲಂ ೪ ರಡಿಯಲ್ಲಿ ಸರ್ಕಾರವು ಹೊರಡಿಸಿರುವ ಘೋಷಣೆಯನ್ನು ಕೂಡಲೇ ಜಾರಿಗೆ 
ಬರುವಂತೆ ಹಿಂದಕ್ಕೆ "ಪಡೆಯಲಾಗಿದೆ. 


ಜಿಲ್ಲೆ: ಬೆಂಗಳೂರು. ತಾಲ್ಲೂಕು: ಬೆಂಗಳೂರು ದಕ್ಷಿಣ ಹೋಬಳಿ: ಕೆ.ಆರ್‌. ಪುರ 















































ಗ್ರಾಮ: ಹೂಡಿ 
ಕ್ರ. ಖಾತೇದಾರನ ಹೆಸರು ಅನುಭವದಾರನ ಹೆಸರು ತರಹೆ ಚೆಕ್‌ ಬಂದಿ ಸ.ಸಂ. ಸ. ಕೈಬಿಡತಕ್ಕ ಕ್ಷೇತ್ರ 
ಸಂ. ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ನಂ. 
1. | ರಾಮಕ್ಕ ಕೋಂ ಕಾಕಪ್ಪ, ಹೂಡಿ. ಹೆಚ್‌.ಎನ್‌.ನಾಗಪ್ಪ ರೆಡ್ಡಿ, ಹೂಡಿ. ಒಣ ಭೂಮಿ 23 24 24 23 23 4.00 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌.494 ಮೋಹನ್‌ ಕೌಜಲಗಿ 


ಸರ್ಕಾರದ ಉಪ ಕಾರ್ಯದರ್ಶಿ, ಕಂದಾಯ ಇಲಾಖೆ, (ಭೂಸ್ವಾ! ಭೂಮಾಪನ). 





